KA/ BG-GPO/2515/\WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೯, ೨೦೦೯ (ಚೈತ್ರ ೧೯, ಶಕ ವರ್ಷ ೧೯೩೧) ಸಂಚಿಕೆ ೧೫ 


ಭಾಗ - ೧ 





ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಇಂಧನ ಸಚಿವಾಲಯ 
ವಿಷಯ: ಜೀವರ್ಗಿಯಲ್ಲಿ ಸ್ಥಾಪಿಸಲು ಯೋಜಿಸಿರುವ 1320 ಮೆಗಾ ವ್ಯಾಟ್‌ ಸಾಮರ್ಥ್ಯದ ವಿದ್ಯುತ್‌ 
ಯೋಜನೆಗೆ ಭೂ-ಸ್ವಾಧೀನ ಪಡಿಸಿಕೊಳ್ಳಲು ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾಧಿಕಾರಿ ರವರಲ್ಲಿ ಠೇವಣಿ 
ಇಡಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 126 ಪಿಪಿಸಿ 2008, ದಿನಾಂಕ 7.10.2008. 


ಮೇಲೆ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ ಗುಲ್ಬರ್ಗಾ ಜಿಲ್ಲೆಯ ಜೀವರ್ಗಿಯಲ್ಲಿ 1.320 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಅಲ್ಫಾ ಮೆಗಾ ವಿದ್ಯುತ್‌ ಯೋಜನೆ ಸಲುವಾಗಿ ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ ಇವರು ತ್ವರಿತವಾಗಿ 
ಸುಮಾರು 1500 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿ, ಗುಲ್ಬರ್ಗಾ ಜಿಲ್ಲೆ ಇವರ ಮೂಲಕ 
ಭೂಸ್ವಾಧೀನದ ಪ್ರಕ್ರಿಯೆಯನ್ನು ಆರಂಭಿಸಲು ಅನುಮತಿ ನೀಡಲಾಗಿರುತ್ತದೆ. 
ಜಿಲ್ಲಾಧಿಕಾರಿ, ಗುಲ್ಬರ್ಗಾ ಇವರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಠೇವಣಿ ಇಡುವುದಕ್ಕಾಗಿ ಪವರ್‌ ಕಂಪನಿ 
ಆಫ್‌ ಕರ್ನಾಟಕ ನಿಯಮಿತಕ್ಕೆ ಕೊಡಲೇ 15 ಕೋಟಿ ರೂಪಾಯಿಗಳನ್ನು ಒದಗಿಸುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ 
ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 126 ಪಿಪಿಸಿ 2008, ಬೆಂಗಳೂರು, ದಿನಾಂಕ: 12ನೇ ಜನವರಿ 2009 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ ಇವರು ಗುಲ್ಬರ್ಗಾ 
ಜಿಲ್ಲೆಯ ಜೀವರ್ಗಿಯಲ್ಲಿ ಸ್ಥಾಪಿಸಲು ಯೋಜಿಸಿರುವ 1320 ಮೆಗಾ ವ್ಯಾಟ್‌ ಸಾಮರ್ಥ್ಯದ ವಿದ್ಯುತ್‌ ಯೋಜನೆಗೆ 
ಭೂ-ಸ್ವಾಧೀನ ಪಡಿಸಿಕೊಳ್ಳಲು ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾಧಿಕಾರಿ, ಇವರಲ್ಲಿ ಠೇವಣಿಯನ್ನು ಇಡಲು 10 ಕೋಟ 
ರೂಪಾಯಿಗಳನ್ನು (ಹತ್ತು ಕೋಟ ರೂಪಾಯಿಗಳು ಮಾತ್ರ) 4801-01-190-0-03 KPTCL(P)-211 ಲೆಕ್ಕಶೀರ್ಷಿಕೆಯಡಿ 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ, ಈ ಕೆಳಕಂಡ ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲಾಗಿದೆ: 
(ಅ) ಬಿಡುಗಡೆ ಮಾಡಿರುವ 10 ಕೋಟಿ ರೂ. ಮೊಬಲಗನ್ನು ಈ ವಿದ್ಯುತ್‌ ಯೋಜನೆಗಾಗಿ ವಿಶೇಷ ಉದ್ದೇಶದ 
ವಾಹಕವನ್ನು (Special Purpose Vehicle) ರೂಪಿಸಿದಾಗ ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ 
ಇವರು ಸರ್ಕಾರಕ್ಕೆ ಮರು ಪಾವತಿಸತಕ್ಕದ್ದು. 


(೬೯೭) 


೬೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





(ಆ) ಭೂಸ್ವಾಧೀನ ಸಲುವಾಗಿ 10 ಕೋಟಿ ರೂ. ಗಿಂತ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದಲ್ಲಿ ಆ ಹಣವನ್ನು 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ/ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ ಇವರ 
ಸ್ವಂತ ಮೂಲಗಳಿಂದ ಭರಿಸತಕ್ಕದ್ದು. 


(ಇ) ಭೂ-ಸ್ವಾಧೀನ ಪ್ರಕ್ರಿಯೆ ಈ ಹಂತದಲ್ಲಿ ಪ್ರಾರಂಭಿಸಬಹುದಾಗಿದ್ದು, ಯೋಜನೆಗೆ; 


1) Confirming the feasibility (ಕಾರ್ಯಸಾಧ್ಯತೆಯನ್ನು ಪರಿಗಣಿಸಿ) 

2) ಯೋಜನೆಗೆ ಕಲ್ಲಿದ್ದಲು ಲಿಂಕೇಜ್‌ನ್ನು ಹಾಗೂ St!ಟtಂry ೦198/8೧೦95 ಖಾತರಿ ಪಡಿಸಿಕೊಂಡು 
ನಂತರವೇ ಭೂ-ಸ್ವಾಧೀನ ಕಾಯ್ದೆ ಕಲಂ 6(1) ರಡಿಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ 
ತಕ್ಕದ್ದು. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆಯವರ 


ಮೇಲು ರುಜುವನು 


ಸೀ 


ಸ್ವೀಕೃತ ರಸೀದಿಯಲ್ಲಿ ಪಡೆದು ಹಣವನ್ನು “ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ (೧೦೮)' ಗೆ 


ಲ 


ಪೂರ್ಣವಾಗಿ ಪಾವತಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಅನಧಿಕೃತ ಟಿಪ್ಪಣಿ ಸಂಖ್ಯೆ ೯೧1446 Exp-1/2008 ದಿನಾ೦ಕ 31.12.2008. ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.444 ಎಸ್‌.ಜೆ. ಸಂಪತ್‌ ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ENERGY SECRETARIAT 
Sub: Establishment of 4000 MW plant at Bijapur (Kudugi) in Bijapur District by M/s. National 
Thermal Power Corporation Limited (NTPC). 


Read: 1) G.O. No. EN 128 PPC 2008, Bangalore dated 16.10.2008. 


2) 6.0. No. EN 128 PPC 2008, Bangalore dated 18.12.2008 


PREAMBLE: 
1. Government of Karnataka vide G.0. read at (1) above has accorded approval for the following : 
(a) Power Company of Karnataka Limited (PCKL) to request Government of India to confirm the 


(0 


) 


Nu 


UMPP of 4000 MW at Kudgi location in Bijapur District. 

PCKL to impress upon Government of India the need for earmarking facilities in the 
Marmugao Port to handle 12 Million Ton of coal per annum for the Ultra Mega Power Project 
at Kudgi. 

PCKL to request Government of India to provide top priority for the movement of about 12 
rakes per day from Goa to Kudgi on the existing railway route via Londa to ensure adequate 
supply of fuel to Kudgi. 

Public Works, Ports & Inland Water Transport Department (Ports) to consider expanding the 
capacity in Karwar Port to hand 12 million ton of imported coal to serve as an alternate 
source to Mormugao and to provide availability of coal to other mega projects in the North 
Karnataka Region (Ghataprabha, Mannur, Bellary). 

PCKL to start the process of land acquisition through the Deputy Commissioner, Bijapur 
District to acquire 1500 acres of land expeditiously. 

Finance Department to provide Rs.20 Crores to Power Company of Karnataka Limited 
immediately from the equity provision of Rs.200 Crores made to KPTCL in the Budget of 
2008-09 for depositing with Deputy Commissioner, Bijapur for acquisition of land (this amount 
to be reimbursed when the Special Purpose Vehicle (SPV) is formed for the Ultra Mega 
Power Project. 

Water Resources Department to allocate 4 TMC of water per annum from the Almatti Dam for 
the Ultra Mega Power Project at Kudgi and to intimate the same to the Government of India 
accordingly. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೬೯೯ 





(h) PCKL to impress upon the Mormugao Port authorities about Karnataka’s request for Port 
facilities for handling 12 million metric ton of coal per annum for the Ultra Mega Power Project 
at Kudgi, Bijapur District. 

2. Based on the Government Order dated 16-10-2008, the following action has been taken. 

a) Land Acquisition: The Government of Karnataka has approved Rs.20 Crores and released 
Rs. 10 Crores vide G.0. read at (2) above towards land acquisition of 1500 Acres to be 
acquired through Deputy Commissioner, Bijapur. The Chief Secretary, Government of 
Karnataka has directed Deputy Commissioner, Bijapur to issue Notification enforcing section 
17 of Land Acquisition Act during the meeting held on 12-11-2008. The Bids for topographical 
study are under finalisation. 

b) Water allocation: Water Resources Development Organisation, Government of Karnataka in 
letter dated 15-12-2008 have informed that a pondage for storing of water to be drawn during 
monsoon period for usage during non monsoon period has to be constructed. 

3. The Hon'ble Minister of Energy met with the Union Finance Minister, Union Power Minister, 
Union Power & Shipping Secretaries in November 2008 to impress upon them the State's case for 
establishing an Ultra Mega Power Project at Kudgi. It was emphasized in the meetings in New Delhi that, 
in the prevailing economic climate in the country and globally, Private Sector investment in a large project 
of 4000 MW would be difficult to be forthcoming. There would be difficulties in fitting the Kudgi Project 
within the UMPP frame work since it was neither a pit head nor shore based location. 

4. NTPC is a Central Public Sector undertaking (PSU) with Navarathna Status. It is a premier 
power generating company with nearly 30,000 MW installed capacity and considerable expertise in 
setting up, operation and maintenance of power projects. Karnataka, unlike other south Indian states, 
does not have any NTPC owned generation facility. 

5. During the November 2008 visit of the Hon'ble Minister of Energy, Govt. of Karnataka to New 
Delhi, Chairman & Managing Director, NTPC evinced a keen interest to establish a power project in 
Karnataka. This endeavour was actively supported by the Hon'ble Union Minister of State for Power and 
Commerce, Govt. of India. Following discussions, a team of officers from NTPC visited various potential 
sites in Karnataka (Ghataprabha, Mannur and Kudugi) for development of large capacity coal based 
thermal power project. 

6. Based on the report by the team, NTPC has shown keen interest to establish 4000 MW plant at 
Kudugi in Bijapur District considering prima-facie the feasibility for development of the power project. The 
entire investment will be borne by the NTPC who will also undertake the task of project development, 
operation and maintenance. 

7. There are several advantages to Karnataka in having NTPC undertake the 4000 MW plant at 
Kudugi. First, it reduces the lead time for completion of the Project and will add capacity at time of great 
need. Second, the investment and project cost will be entirely borne by NTPC and is expected to be 
around Rs.20,000 Crores. In this, there is no financial implications for the Government of Karnataka. 
Third, NTPC is a competent and recognised Project Development and Management Company and we 
can be assured of the work being done on time. Most important, there will be over time a capacity 
addition of at least 2000 MW to the State Grid since this will be a regional Power Project. NTPC has also 
agreed to develop valuable social infrastructure in Bijapur District. 

8. Discussions were held at New Delhi on 06-01-2009 with M/s. NTPC in the presence of Hon'ble 
Minister of State for Commerce & Power, Government of India and other officers of Government of 
Karnataka. 

9. Given below are the important decisions of the discussions held on 6.1.09: 

a. M/s. NTPC have indicated that they are agreeable for executing 4000 MW power plant at 
Kudugi as a regional power project. 

b. The project will be executed in 2 phases of 2400 MW in first phase and 1600 MW in second 
phase. 


೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





Sharing of power between Karnataka and other States will be on the basis of model of 
regional power projects being executed by NTPC. 

A High level Committee consisting of Government of Karnataka, NTPC and PCKL will be 
formed to oversee the implementation of the project, for which the PERT chart will be 
prepared by NTPC immediately. 

NTPC will apply for coal blocks/coal linkage for this project. They also will decide on the 
ratio of using domestic and imported coal. 

NTPC will pay for land acquisition costs, which would be firmed up. It 15 responsibility of 
Government of Karnataka for acquisition of land. 

NTPC will also firm up the requirement of water which will be allotted by Government of 
Karnataka. The storage of water for the project will be as per the requirement stipulated by 
the Water Resources Department, Government of Karnataka. 

NTPC shall provide adequate social infrastructure for the region including setting up of 
Poly-Tech college, hospital, water supply etc., 


10. NTPC have furnished the draft Memorandum of Understanding to be entered into between 
Government of Karnataka, NTPC and PCKL for establishment of 4000 MW plant at Kudugi in Bijapur 


District. 


11. The proposal has been examined and the following orders issued : 
GOVERNMENT ORDER No. EN 128 PPC 2008 BANGALORE, DATED 30" JANUARY, 2009. 
Under the circumstances explained above, Government are pleased to accord approval for the 


following: 


P.R.454 


a. 


Entering into a Memorandum of Understanding between National Thermal Power 
Corporation, Government of Karnataka and Power Company of Karnataka Limited as 
proposed by Power Company of Karnataka Limited for establishing 4000 MW Power Project 
at Kudugi in Bijapur District by National Thermal Power Corporation, in two phases of 2400 
MW in first phase and 1600 MW in second phase. 
Acquisition of increased quantum of land i.e from 1500 Acres to 3000 Acres to be acquired 
by Government of Karnataka. Land acquisition costs will be borne by National Thermal 
Power Corporation. Rehabilitation & Resettlement costs, shall be borne by National 
Thermal Power Corporation. 
Allocation of increased quantum of water i.e from 4 TMC to 5.2 TMC from Almatti dam 
through out the year, with construction of pondage as per industrial norms with the approval 
of the Water Resources Department. 
To use domestic/imported coal. The ratio of blended coal will be firmed up by National 
Thermal Power Corporation. 
Request Ministry of Power, Government of India to allocate 80% of the power generated 
from 4000 MW Kudugi project to Karnataka State. 
Authorise the Distribution Companies in Karnataka to enter into a Power Purchase 
Agreement for the State allocation at the Tariffs to be fixed by the Central Electricity 
Regulatory Commission (CERC). 
Power Company of Karnataka Limited to function as the nodal agency for this project, on 
behalf of the State Government, to ensure oversee expeditious implementation and assist 
National Thermal Power Corporation. 
By order and in the Name of Governor of Karnataka 
S.J. SAMPATH KUMAR 
Under Secretary to Government, Energy Department. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೦೧ 





ಇಂಧನ ಸಚಿವಾಲಯ 
ವಿಷಯ: ಶ್ರೀಮತಿ ಕೆ.ಜೆ. ಸೀತಮ್ಮ ಶ್ರೀ ಡಿ.ಸಿ. ವಸಂತ, ಹೆಲ್ಟರ್‌ ("ಡಿ' ದರ್ಜೆ ನೌಕರ), ಚಿಕ್ಕಮಗಳೂರು ಇವರ 
ಪತ್ನಿಯವರಿಗೆ ಸಲ್ಲಬೇಕಾದ ಕುಟುಂಬ ಪಿಂಚಣಿ ಮತ್ತು ಉಪದಾನಗಳನ್ನು ಮಂಜೂರು ಮಾಡುವ 
ಓದಲಾಗಿದೆ: 1. Pl. Civil jude (Jr-dvn) and JMFC ನ್ಯಾಯಾಲಯದ ree suit ೧೦.436/96 ದಿನಾಂಕ: 
25.03.2000. 
2. ನೋಂದಣಾಧಿಕಾರಿ, ಜನನ ಮತ್ತು ಮರಣ ಇವರು ನೀಡಿರುವ ಮರಣ ಪ್ರಮಾಣ ಪತ್ರ ದಿನಾಂಕ: 
27.07.2007. 
3. ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಶ್ರೀ ಡಿ.ಸಿ.ವಸ೦ತರವರನ್ನು ವಜಾಗೊಳಿಸಿದ ಆದೇಶ. 
4. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದೇಶ ದಿನಾಂಕ: 27.08.2007. 
5. ಚಿಕ್ಕಮಗಳೂರು ತಾಲ್ಲೂಕ್‌, ತಹಸೀಲ್ದಾರ್‌ ರವರ ಪತ್ರ ಸಂಖ್ಯೆ: ಸಿ.ಆರ್‌.205/2007-2008. 
ದಿನಾಂಕ: 29.12.2007 
6. ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಪತ್ರ ಸಂಖ್ಯೆ: ಮುವಿಪ/ಸಿಸ3/ಕೆಜೆಸಿ/29362/2007-08 ದಿನಾಂಕ: 
22.12.2007. 
7. ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಪತ್ರ ಸಂಖ್ಯೆ: ಮುವಿಪ/ಸಿಸ1/ಸಿ.ವೇ./1661/08-09 ದಿನಾಂಕ: 
22.04.2008. 
ಪ್ರಸ್ತಾವನೆ: 
ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ದಿನಾಂಕ :25.03.2000ರಲ್ಲಿ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯವು 560000 
108 of Indian Evidence Act ಪ್ರಕಾರ ಕಾಣೆಯಾದ ವ್ಯಕ್ತಿಯು 7 ವರ್ಷಗಳವರೆಗೆ ಪತ್ತೆಯಾಗದಿದ್ದಲ್ಲಿ ಆ ವ್ಯಕ್ತಿಯು ಮರಣ 
ಹೊಂದಿರುವುದಾಗಿ ಭಾವಿಸಬಹುದಾದ ಪ್ರಯುಕ್ತ ಶ್ರೀ ಡಿ.ಸಿ. ವಸಂತರವರು su ದಾಖಲಿಸಿದ ಅಂದರೆ, ದಿನಾಂಕ: 
23.11.1996ರ೦ದ ಮರಣ ಹೊಂದಿರುವರೆಂದು ಭಾವಿಸಬಹುದೆಂದು ಘೋಷಿಸಿದೆ. 
ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ಪತ್ರದಲ್ಲಿ ವಿಶೇಷ ನೋಂದಣಾಧಿಕಾರಿ, ಜನನ ಮತ್ತು ಮರಣಗಳ ಮುಖ್ಯ 
ರಿಜಿಸ್ಟಾರ್‌ ರವರ ಕಛೇರಿ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲ್ಲೂಕ್‌ ಇಲ್ಲಿ ಡಿ.ಸಿ. ವಸಂತ ಹೆಲ್ಪರ್‌ ರವರು ದಿನಾಂಕ: 
23.11. 1996ರಂದು ಮರಣ ಫಿ ನನಿರರುವದಾಗಿ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ. 
ಮೇಲೆ ಕ್ರಮಾಂಕ (3)ರಲ್ಲಿ ಓದಲಾದ ಆದೇಶದಲ್ಲಿ, ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಶ್ರೀ ಡಿ.ಸಿ. ವಸ೦ತರವರು 
ಕಛೇರಿಗೆ ಅನಧಿಕೃತವಾಗಿ ಗೈರುಹಾಜರಾಗಿರುವುದರಿಂದ, ಅವರನ್ನು ಜಟ್‌ ವಜಾಗೊಳಿಸಿರುತ್ತಾರೆ. 
ಮೇಲೆ ಕ್ರಮಾಂಕ (4)ರಲ್ಲಿ ಓದಲಾದ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದಲ್ಲಿ, 
ಶ್ರೀ ಡಿ.ಸಿ. ವಸಂತರವರನ್ನು ಸೇವೆಯಿಂದ ವಜಾ ಮಾಡಿದ ಆದೇಶವನ್ನು ಅನೂರ್ಜಿತಗೊಳಿಸಲಾಗಿದೆ ಮತ್ತು ದಿನಾಂಕ: 
21.03.1988ರಲ್ಲಿ ಸರ್ಕಾರದಿಂದ ಹೊರಡಿಸಿರುವ ಅಧಿಸೂಚನೆಯನ್ವಯ ಕೆ.ಜಿ.ಐ.ಡಿ. ಯಿಂದ ಬರುವ ವಿಮಾ ಮೊತ್ತವನ್ನು 
ಒಳಗೊಂಡಂತೆ ಶ್ರೀಮತಿ ಕೆ.ಜೆ. ಸೀತಮ್ಮ ರವರಿಗೆ ಸಲ್ಲಬೇಕಾದ ಪಿಂಚಣಿ ಮತ್ತು ಉಪದಾನಗಳನ್ನು ಶೇಕಡ 6 ರಂತೆ ಬಡ್ಡಿ 
ಲೆಕ್ಕಹಾಕಿ 3 ತಿಂಗಳ ಒಳಗಡೆ ಬಿಡುಗಡೆ ಮಾಡುವಂತೆ ಹಾಗೂ ನಂತರ ವಿಳಂಬವಾದಲ್ಲಿ, ವಿಳಂಬ ಪ್ರಕರಣಗಳಲ್ಲಿ ಸರ್ಕಾರಿ 
ಆದೇಶಗಳನ್ವಯ ಅನ್ವಯಿಸುವ ಬಡ್ಡಿ ದರಗಳನ್ನು ಲೆಕ್ಕಚಾರ ಮಾಡಿ ಪಾವತಿಸುವಂತೆ ನಿರ್ದೇಶಿಸಿದೆ. ಯಾವುದೇ ಕಾರಣಕ್ಕೂ 
ನಕರ ಟಾ ಮೇಲೆ ಎವಲಾಪಿತರುಗವಿಸ ಸಸ ವನ್ನು ನೀಡುವಂತಿಲ್ಲ ಎಂದು ತೀರ್ಪು ನೀಡಿದೆ. 
ಮೇಲೆ ಕ್ರಮಾಂಕ (5)ರಲ್ಲಿ ಓದಲಾದ ಪತ್ರದಲ್ಲಿ, ತಹಸೀಲ್ದಾರ್‌ ಚಿಕ್ಕಮಗಳೂರು ತಾಲ್ಲೂಕ್‌ ರವರು ಶ್ರೀ ಡಿ.ಸಿ.ವಸಂತ 
ಹೆಲ್ಲರ್‌ ರವರ ಕುಟುಂಬ ಸದಸ್ಯರುಗಳ ಮಾಹಿತಿಯನ್ನು ದೃಢೀಕರಿಸಿರುತ್ತಾರೆ. 
ಕೆ.ಎ.ಟಿ.ಯು ದಿನಾಂಕ: 27-08-2007ರಂದು ನೀಡಿದ ಆದೇಶದಂತೆ, ದಿನಾಂಕ: 16-01-2008ರಂದು ಎಲ್ಲಾ 
ದಾಖಲಾತಿಗಳೊಂದಿಗೆ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಮಹಾಲೇಖಪಾಲರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಮಹಾಲೇಖಪಾಲರು ಮೇಲೆ ಕ್ರಮಾಂಕ (6) ರಲ್ಲಿ ಓದಲಾದ ಪತ್ರದಲ್ಲಿ, ಸದರಿ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಪೆಂಡಿಕ್ಸ್‌ ೪| ಮತ್ತು ದಿನಾಂಕ: 21.03.1988ರ ಸರ್ಕಾರಿ 
ಆದೇಶಾನುಸಾರ ಸರ್ಕಾರದ ಮಂಜೂರಾತಿ ಕೋರಿದ್ದಾರೆ. ಆದುದರಿಂದ, ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಸರ್ಕಾರದ 
ಅನುಮೋದನೆಯನ್ನು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಈ ಕೆಳೆಗಿನಂತೆ ಆದೇಶಿಸಲಾಗಿದೆ: 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 29 ಇಬಿಎಸ್‌ 2008, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2009 
ಸರ್ಕಾರವು ದಿ: ಡಿ.ಸಿ. ವಸಂತ, ಹೆಲ್ಲರ್‌, ಚಿಕ್ಕಮಗಳೂರು, ಇವರ ಪತ್ನಿ ಶ್ರೀಮತಿ ಕೆ.ಜೆ. ಸೀತಮ್ಮ ರವರಿಗೆ ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯ ಆದೇಶ ದಿನಾಂಕ: 27.8.2007ರಲ್ಲಿ ಆದೇಶಿಸಿರುವಂತೆ ದಿನಾಂಕ: 21-03-1988ರಲ್ಲಿ 


೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಸರ್ಕಾರದಿಂದ ಹೊರಡಿಸಿದ ಅಧಿಸೂಚನೆಯನ್ವಯ, ಕೆ.ಜಿ.ಐ.ಡಿ.ಯಿ೦ದ ಬರುವ ವಿಮಾ ಮೊತ್ತವನ್ನು ಒಳಗೊಂಡಂತೆ ಇತರೆ 
ಪಿಂಚಣಿ ಮತ್ತು ಉಪದಾನಗಳನ್ನು ದಿನಾ೦ಕ: 23.111996 ರಿ೦ದ ಬಡ್ಡಿಯನ್ನು ಶೇಕಡ 6 ರಂತೆ ಲೆಕ್ಕಚಾರ ಮಾಡಿ 3 ತಿಂಗಳ 
ಅವಧಿಗೆ ಬಿಡುಗಡೆ ಮಾಡಲು ಹಾಗೂ ತದನಂತರದ ವಿಳಂಬದ ಅವಧಿಗೆ ಹಾಲಿ ಜಾಲ್ತಿಯಲ್ಲಿರುವ ನಿಯಮಗಳನುಸಾರ ಬಡ್ಡಿ 
ದರ ಲೆಕ್ಕಚಾರ ಮಾಡಿ ಪಾವತಿಸಲು ಆದೇಶಿಸಿದೆ. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ 
ನಿಯಮಗಳು) ಇವುಗಳು ಅನುಕ್ರಮವಾಗಿ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ (ವಿ 301 ಪಿಇಎನ್‌-1/08, ದಿನಾಂಕ: 
11-11-2008 ಹಾಗೂ ಸಿಆಸುಇ 2 ಸೇನಿಬಿ 2009, ದಿನಾಂಕ: 17-01-2009ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.793 ಸುಜಾತಮ್ಮ 


ಪೀಠಾಧಿಕಾರಿ, ಇಂಧನ ಇಲಾಖೆ. 


FOREST, ECOLOGY AND ENVIRONMENT SECRETARIAT 
Sub: Report of Three Member Committee regarding Carrying capacity of the National 
Parks and Wildlife Sanctuaries and Eco-tourism in the State. 
Read: 1) Principal Chief Conservator of Forests(WL) Circular No: B/WL/CR-22/2007-08, 
dt: 11-06-2007. 

2) Government Order No: FEE 23 FWL 2008, dt: 07-06-2008 
3) Proceedings of the meeting held on 28-08-2008 chaired by Principal Secretary 

to Government, Forest, Ecology & Environment Department. 

PREAMBLE: 

The Principal Chief Conservator of Forests (Wildlife) in his circular read at (1) above has ordered 
for temporary closure of National Parks and Wildlife Sanctuaries in the state from 30" June to 31° July 
2007. Hence, it was decided that a proper study should be done regarding the need for such closure of 
National Parks and Wildlife Sanctuaries in the context of breeding season of wildlife. 

2. In the Government Order read at (2) above a Three Member Committee was constituted under 
the Chairmanship of Sri.M.K.Appaiah, Principal Chief Conservator of Forests (Retired) to study and 
advice the Government for the formulation of a sound policy on the movement of private operators taking 
tourists inside the National Parks and Wildlife Sanctuaries and if there is any to review the Eco-tourism 
policy of 2004 and also to determine the period time and duration of closure of National Parks and Wildlife 
Sanctuaries in the State. 

3. The Committee studied on the above issues and submitted its report on 2 Aug 2008. 

4. A meeting was held on 28-08-2008 under chairmanship of Principal Secretary to Government, 
Forest, Ecology & Environment Department to examine the report submitted by Three Member 
Committee and after detailed discussion it was accepted in full and decided to implement the same. 

5. Hence the following order: 

G.0.No: FEE 212 FWL 2008, BANGALORE, DATED: 28" February 2009 

In the circumstances explained in the preamble Government is pleased to accept the 
recommendations of Three Member Committee constituted under the chairmanship of Sri.M.K.Appaiah, 
Principal Chief Conservator of Forests (Retired) to study and advice the Government to formulate policies 
regarding carrying capacity of National Parks/Sanctuaries, closure of National Parks/Sanctuaries, 
permission to private operators, modifications in the Eco-tourism policy among other things:- 

1. The closure of Protected Areas (PAs) to facilitate breeding need not be undertaken. The 

Chief Wildlife Warden can use his authority under section 33B of the Wildlife Protection Act, 
1972 to close any Protected Areas to address any emergent situation if and when it arises. 

2. The vehicles of Forest Department should be used for safari drives within Protected Areas. 
Operations by all tour operators within Protected Areas should be phased out within a period 
of three years. 

3. Regarding carrying capacity till the study of carrying capacity model formula of Government of 
India should be adopted. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೦೩ 





4. In the sixth line of para-1 of the Annexure to Government Order No: FEE 60 FAP 2003, dt: 
28-08-2004 the words “casual tourist shall be discouraged” shall be read as “effort should be 
made to convert casual tourist into responsible tourist.” 

5. Inthe first line of the para-2 of the Annexure to Government Order No: FEE 60 FAP 2003, dt: 
28-08-2004 the words “one or more of the following activities permissible” shall be read as 
“one or more of the following activities are permissible subject to these activities having 
strong linkages to protection, visitors experience and benefits to local communities.” 

6. Inthe first line of the para-5 of the Annexure to Government Order No: FEE 60 FAP 2003, dt: 
28-08-2004 the words “wilderness tourism may be operated by the following agencies” shall 
be read as “wilderness tourism may be operated through the Forest Department and 
institutionally mechanisms of foundations for Tiger Reserves and Protected Areas with active 
involvement of local communities.” 

7. There shall be no restrictions regarding open or closed body of vehicles. Instead vehicles 
causing least noise and air pollution be used. 

8. The use of elephants for wildlife rides should be taken up in the Protected Areas. 

9. The clearance of fire/view lines to a width of 30 meters on either side of the roads in the 
tourism Zone be routinely carried out as a valuable habitat management practice as it serves 
the function as a fire break and view line. 

10. The existing vacancies in the Protected Areas to be filled up at the earliest. 

By order and in the name of the governor of karnataka, 
P.R. 814 H.M. MALLIKARJUNASWAMY 
Under Secretary to Government, Forest, Ecology & Environment Department. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ: ಮೈಸೂರು ವಿಭಾಗದ ನಂಜನಗೂಡ ತಾಲ್ಲೂಕಿನಲ್ಲಿ ನಾಲ್ಕು ಆನೆಗಳು ಸಾವಿಗಿಡಾಗಿರುವ ಬಗ್ಗೆ 
ತನಿಖೆ ನಡೆಸುವ ಸಲುವಾಗಿ ತಜ್ಞರರೊಳಗೊಂಡ ಸಮಿತಿಯ ರಚನೆ. 
ಓದಲಾಗಿದೆ: 1) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಇವರ ಪತ್ರ ಸಂಖ್ಯೆ: ಸಿ2/ 
ಸಿಡಬ್ಲ್ಯುಎಲ್‌/ ಸಿಆರ್‌-20/2008-09, ದಿನಾಂಕ: 17/1/2008. ಹಾಗೂ 24/1/2008. 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ: 17/1/2008 ಮತ್ತು 24/1/2008ರ ಪತ್ರಗಳಲ್ಲಿ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ(ವನ್ಯಜೀವಿ) ಇವರು ಮೈಸೂರು ವಿಭಾಗದ ನಂಜನಗೂಡು ತಾಲ್ಲೂಕಿನಲ್ಲಿ ನಾಲ್ಕು ಆನೆಗಳು ಸಾವಿಗಿಡಾಗಿದ್ದು, 
ಸದರಿ ಆನೆಗಳು ನಿರ್ದೇಶಕರು, 1೧501೬1 of Animal Health, Veterinary & Biological ಇವರ ಪ್ರಥಮ ವರದಿಯ ಪ್ರಕಾರ 
ಸೈನೈಡ್‌ ವಿಷದಿಂದ ಸತ್ತಿರುವುದಾಗಿ ಉಪ ಅರಣ್ಯ ಸಂರಕ್ಷಣಾಧಿಕರಿಗಳು, ಮೈಸೂರು ವಿಭಾಗ, ಮೈಸೂರು ಇವರು ಸಂಶಯ 
ವ್ಯಕ್ತಪಡಿಸಿರುವ ಹಿನ್ನಲೆಯಲ್ಲಿ ಆನೆಗಳ ಸಾವಿನ ಬಗ್ಗೆ ರಾಸಾಯನಿಕ/ಪ್ರಯೋಗಾಲಯ/ರೋಗ ಲಕ್ಷಣ ತಪಾಸನೆ 
(Chemical/Clinical/Pathological Investigation) ಕೈಗೊಳ್ಳಲು ಹಾಗೂ ಆನೆಗಳ ವಾಸ್ತವ ಪ್ರದೇಶ ಹಾಗೂ 
ಸಂಕುಲಗಳನ್ನು ಗುರುತಿಸುವ ಬಗ್ಗ ತಜ್ಞರ ಸಮಿತಿಯನ್ನು ರಚಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದುದರಿಂದ ಈ ಕೆಳಗಿನಂತೆ ಆದೇಶ: 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 255 ಎಫ್‌ಡಬ್ಲ್ಯುಎಲ್‌ 2008, ಬೆ೦ಗಳೂರು. ದಿನಾಂಕ: 22ನೇ ಡಿಸೆಂಬರ್‌ 2008 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಮೈಸೂರು ವಿಭಾಗದ ನಂಜನಗೂಡು ತಾಲ್ಲೂಕಿನಲ್ಲಿ ನಾಲ್ಕು ಆನೆಗಳು ಸಾವಿಗೀಡಾಗಿದ್ದು, ನಿರ್ದೇಶಕರು, ॥nstitute of Animal 
Health, Veterinary & Biological ಇವರ ಪ್ರಥಮ ವರದಿಯ ಪ್ರಕಾರ ಸದರಿ ಆನೆಗಳು ಸೈನೈಡ್‌ ವಿಷದಿಂದ ಸತ್ತಿರುವುದಾಗಿ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮೈಸೂರು ವಿಭಾಗ, ಮೈಸೂರು ಇವರು ಸಂಶಯ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ 
ಆನೆಗಳ ಸಾವಿನ ಬಗ್ಗೆ ರಾಸಾಯನಿಕ/ಪ್ರಯೋಗಾಯಲ/ರೋಗ ಲಕ್ಷಣ ತಪಾಸನೆ (Chemical/Clinical/Pathological 
Investigation) ಕೈಗೊಳ್ಳಲು ಹಾಗೂ ಆನೆಗಳ ವಾಸ್ತವ ಪ್ರದೇಶ ಹಾಗೂ ಸಂಕುಲಗಳನ್ನು ಗುರುತಿಸುವ ಬಗ್ಗೆ ಸರ್ಕಾರವು 
ಪರಿಶೀಲಿಸಿ ಈ ಕೆಳಕಂಡ ಎರಡು ತಜ್ಞರನ್ನೊಳಗೊಂಡ ಸಮಿತಿಯನ್ನು ರಚಿಸಿದೆ. 
ಕೆಮಿಕಲ್‌/ಕ್ಷಿನಿಕಲ್‌/ಪೆಥಲಾಜಿಕಲ್‌ ತಪಾಸಣೆ ನಡೆಸುವ ಸಮಿತಿ 
1. ಡಾ: ಗೋಪಾಲ್‌, ಮಾಜಿ ನಿರ್ದೇಶಕರು, ದ ಅಧ್ಯಕರು 
Institute of Animal Health, Veterinary & 81010108. 
2. ಡಾ: ಜೈಕುಮಾರ್‌, — ಸದಸ್ನರು 
Professor, Pharmacology, Bangalore Veterinary College 





೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 

3. ಡಾ: ಗಜೇಂದ್ರ ಗೌಡ, — ಸದಸ್ಯರು 
Principal Scientist-Project Directorate-Animal Disease 
Monitoring and Surveillance, Indian Veterinary Research 
Institute, Bangalore. 

4. ಡಾ: ರೇಣುಕಾ ಪ್ರಸಾದ್‌, ನಿರ್ದೇಶಕರು, ದ ಸದಸ್ಯರು 
Institute of Animal Husbandry, Veterinary & 8101010. 

5. ಡಾ: ಟಿ.ಎಸ್‌. ರಮಾನಂದ, ದ ಸದಸ್ಯರು 
ನಿವೃತ್ತ ಸಹಾಯಕ ನಿರ್ದೇಶಕರು, ಪಶುಸಂಗೋಪನೆ ಮತ್ತು ಪಶು 
ವೈದ್ಯಕೀಯ ಸೇವೆಗಳ ಇಲಾಖೆ. 

6. Director, — ಸದಸ್ಯರು 
Forensic Science Laboratory, Bangalore OR His 
representative 

7 ಶ್ರೀ ಪಿ. ಅನುರ್‌ರೆಡ್ಡಿ, ಭಾ.ಅ.ಸೇ., ದ ಸದಸ್ಯ 
ಮುಖ್ಯ ಅರಣ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ), ಪ್ರಧಾನ ಮುಖ್ಯ ಕಾರ್ಯದರ್ಶಿಗಳು 
ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ರವರ ಕಛೇರಿ ಬೆ೦ಗಳೂರು. 

ಸದರಿ ಸಮಿತಿಯು ಪರಿಶೀಲಿಸಬೇಕಾದ ಅಂಶಗಳು ಈ ಕೆಳಕಂಡಂತಿವೆ: 

1) ಕಳೆದ 5 ವರ್ಷಗಳಲ್ಲಿ ಹಾಗೂ ವಿಶೇಷವಾಗಿ ನಂಜನಗೂಡು ತಾಲ್ಲೂಕಿನಲ್ಲಿ ಉಂಟಾದ ನಾಲ್ಕು ಆನೆಗಳ 
ಸಾವಿನ ತನಿಖೆಗಳನ್ನೊಳಗೊಂಡಂತೆ 2007-08 ಮತ್ತು 2008-09ನೇ ಸಾಲುಗಳಲ್ಲಿ ಜರುಗಿದ ಆನೆಗಳ 
ಸ್ವಾಭಾವಿಕ ಸಾವಿನ ಬಗ್ಗೆ ತನಿಖೆ. 

2) ಪ್ರಾಣಿಗಳ ಸಾವಿನ ಹಾಗೂ ಮರಣೋತ್ತರ ಪರೀಕ್ಷೆಯ ಕ್ರೋಢೀಕೃತ ವರದಿ. 

3) ಆನೆಗಳ ಕರುಳಿನ ಪರೀಕ್ಷೆಯ ವಿಧಿ ವಿಧಾನಗಳು. 

॥. ಆನೆಗಳ ವಾಸ್ತವ ಪ್ರದೇಶ ಹಾಗೂ ಸಂಕುಲಗಳನ್ನು ಗುರುತಿಸುವ ಬಗ್ಗೆ ತಜ್ಞರ ಸಮಿತಿ 

1 ಡಾ: ಸುಕುಮಾರ್‌, — ಅಧ್ಯಕ್ಷರು 
Indian Institute of Science. 

2. ಡಾ: ರವಿಚಲಮ್‌ ದ ಸದಸ್ಯರು 

3. ಡಾ: ಅಜಯ್‌ ದೇಸಾಯಿ ದ ಸದಸ್ಯರು 

4. ಡಾ: ನೇಗಿನಾಳ, ನಿವೃತ್ತ ಅರಣ್ಯ ಅರಣ್ಯಾಧಿಕಾರಿ ಸಂರಕ್ಷಣಾಧಿಕಾರಿ — ಸದಸ್ಯರು 

5. ಡಾ: ಎ.ಜೆ.ಟಿ. ಜಾನ್‌ಸಿಂಗ್‌ - ವಿಶೇಷ ಅಹ್ವಾನಿತರು 

6. ಶ್ರೀ ಬಸಪ್ಪನವರ, ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳು ದ ವಿಶೇಷ ತಜ್ಞರು 

7. ಶ್ರೀ ಪಿ. ಅನುರ್‌ರೆಡ್ಡಿ ಭಾ.ಅ.ಸೇ., ದ ಸದಸ್ಯ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ(ವನ್ಯಜೀವಿ) ಕಾರ್ಯದರ್ಶಿಗಳು 

ಸದರಿ ಸಮಿತಿಯು ಪರಿಶೀಲಿಸಬೇಕಾದ ಅಂಶಗಳು ಈ ಕೆಳಕಂಡಂತಿವೆ: 
1) ಆನೆಗಳ ವಾಸ್ತವ ಪ್ರದೇಶಗಳ ಪರಿವೀಕ್ಷಣೆ ಹಾಗೂ ಇದರೊಂದಿಗೆ ವಿಶೇಷವಾಗಿ ಆನೆಗಳ ಮೊಗಸಾಲೆ ಮತ್ತು 
ವಲಸೆಗಳ ದಾರಿಯನ್ನು ಪರಿವೀಕ್ಷಿಸುವುದು; 
2) ಮಾನವ ಹಾಗೂ ವನ್ಯಜೀವಿಗಳ ಘರ್ಷಣೆಯ ಪ್ರದೇಶಗಳ ಅಧ್ಯಯನ; 
3) . ಅನೆಗಳ ವಿವಿಧ ಜಾತಿಗಳ ಮೇವುಗಳ ಲಭ್ಯತೆ ಬಗ್ಗೆ; 
4) ಅಲ್ಲಾವಧಿ ಮತ್ತು ಧೀರ್ಫಾವಧಿ ಪರಿಹಾರೋಪಾಯಗಳ ಸಲಹೆ. 
ಸದರಿ ಎರಡೂ ಸಮಿತಿಗಳು ಶೀಘ್ರವೇ ತನಿಖೆ ನಡೆಸಿ, ವರದಿಯನ್ನು ಕೂಡಲೇ ಸರ್ಕಾರಕ್ಕೆ ಸಲ್ಲಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.130 ಹೆಚ್‌.ಎಂ. ಮಲ್ಲಿಕಾರ್ಜುನ ಸ್ವಾಮಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ದ ಮೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೦೫ 





ಇಂಧನ ಸಚಿವಾಲಯ 
ವಿಷಯ: ಮೆ: ಎಎಎ ೩ ಸನ್ಸ್‌ ಎಂಟರ್‌ಪ್ರೈಸಸ್‌ ಪ್ರೈವೇಟ್‌ ಲಿಮಿಟೆಡ್‌, ಮುಂಬಯಿ ಕಂಪನಿಗೆ 0.90 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 493 ಎನ್‌ಸಿಇ 2006 ದಿನಾ೦ಕ: 15.5.2007. 
2) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 117 ಎನ್‌ಸಿಇ 2008 ದಿನಾ೦ಕ: 28.3.2008. 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇಡಿಎಲ್‌/08/ಎಎಎ-ಟಿಡಿಪಿಎಲ್‌/2008/1586 ದಿನಾಂಕ: 23/26.9.2008. 
4) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಪತ್ರ ಸಂಖ್ಯೆ: ಮುವಿಪ/ಉಮುವಿಪ/29360/08-09 ದಿನಾಂಕ: 
18.11.2008. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ 
ಕಂಪನಿಗೆ ಗದಗ ಜಿಲ್ಲೆಯಲ್ಲಿ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನ ಮಾಡಲು 
ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ 
ಕಂಪನಿಗೆ ಹಂಚಿಕೆಯಾಗಿರುವ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು 65.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ ರವರು ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಅನುಷ್ಠಾನ ಮಾಡಲು 
ಅನುಮತಿಸಲಾದ 65.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದಲ್ಲಿ 0.90 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಮೆ: ಎಎಎ ಸನ್ಸ್‌ ಎ೦ಟರ್‌ಪ್ರೈಸಸ್‌ ಪ್ರೈವೇಟ್‌ ಲಿಮಿಟೆಡ್‌, ಮುಂಬಯಿ 
ಕಂಪನಿಗೆ ಗದಗ ಜಿಲ್ಲೆ, ಗದಗ ತಾಲ್ಲೂಕಿನ ಬೆಲತಡಿ ಗ್ರಾಮದಲ್ಲಿ ಅನುಷ್ಠಾನ ಮಾಡಲು ವರ್ಗಾವಣೆ ಮಾಡುವಂತೆ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಸ್ತಾವನೆ ಬಗ್ಗೆ ಪರಿಶೀಲಿಸಿ ಅಭಿಪ್ರಾಯ ನೀಡುವಂತೆ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರನ್ನು ಕೋರಲಾಗಿತ್ತು. 
ಅದರಂತೆ ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಧಾರವಾಡ ಜಿಲ್ಲೆಯ ವಿದ್ಯುತ್‌ 
ಪರಿವೀಕ್ಷಕರು ದಿನಾಂಕ: 15.11.2008 ರಂದು ಯೋಜನಾ ಸ್ಥಳವನ್ನು ಪರಿವೀಕ್ಷಿಸಿ ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ 
ಲಿಮಿಟೆಡ್‌ ಕಂಪನಿಯವರು ವಿದ್ಯುತ್‌ ಕಾಮಗಾರಿಯನ್ನು ಮಾಡುತ್ತಿರುವರೆಂದು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ ಇವರಿಂದ ಪವರ್‌ ಎವಾಕ್ಕುಯೇಷನ್‌ಗೆ ಅನುಮತಿ ಪಡೆದು, ಪವನ ವಿದ್ಯುತ್‌ ಗೋಪುರಗಳ ಮೇಲೆ ಪವನ 
ವಿದ್ಯುತ್‌ ಜನಕಗಳನ್ನು ಅಳವಡಿಸಿ ಮೀಟರಿಂಗ್‌ ಯಾರ್ಡ್‌ ಕೆಲಸ ಪೂರ್ಣವಾಗಿದ್ದು, ಸಿ.ಟಿ. ಪಿ.ಟಿ. ವಿದ್ಯುತ್‌ ಮಾಪಕ 
ಅಳಡಿಸುವ ಕಾಮಗಾರಿ ಬಾಕಿ ಇದೆಯೆಂದು ತಿಳಿಸಿರುತ್ತಾರೆ೦ದು ವರದಿ ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 320 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌ 2008. 

ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಅನುಷ್ಠಾನ ಮಾಡಲು ಅನುಮತಿಸಲಾದ 65.00 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಲ್ಲಿ 0.90 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಗದಗ ಜಿಲ್ಲೆ, ಗದಗ ತಾಲ್ಲೂಕಿನ ಬೆಲತಡಿ ಗ್ರಾಮದ ಸರ್ವೆ ಸಂಖ್ಯೆ: 69/ ಎ, 69/2ಬಿ+, 2ಸಿ/ಗಿ, 69/2ಬಿ, 
134/2 ಗಳಲ್ಲಿ ಅನುಷ್ಠಾನ ಮಾಡಲು ಮೆ: ಎಎಎ ೩ ಸನ್ಸ್‌ ಎ೦ಟರ್‌ಪ್ರೈಸಸ್‌ ಪ್ರೈವೇಟ್‌ ಲಿಮಿಟೆಡ್‌, ಮುಂಬಯಿ ಕಂಪನಿಗೆ 
ವರ್ಗಾವಣೆ ಮಾಡಲಾಗಿದೆ. 





Geographical area description of the project 





The proposed area is general plain partly covered with small plateaus of higher elevations and is located on the 
windward side (West) of kappatgudda hill ranges and situated at the foot of Kappatgudda hills. Further, as per 
toposheet details, the area consist of abandoned gold mines including boulders and the proposed area is held in 
the following Geographical co-orinates: 

Latitude : 1517'57”-15°20'43"N 

Longitude : 75°34'45”-75°38'3"E 

Ridge peaks : 763, 773, 761m Amsl. 











೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 493 ಎನ್‌ಸಿಇ 2006 ದಿನಾಂಕ: 15.5.2007 ರ ಹಂಚಿಕೆ ಆದೇಶದ ಇತರ 
ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1688 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 


ವಿಷಯ: ಮೆ: ಎಸ್ಮೊ ಇಂಡಸ್ಟ್ರೀಸ್‌, ಕೊಲ್ಲಾಪುರ ಕಂಪನಿಗೆ 0.225 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 493 ಎನ್‌ಸಿಇ 2006 ದಿನಾಂಕ: 15.5.2007. 
2) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 117 ಎನ್‌ಸಿಇ 2008 ದಿನಾಂಕ: 28.3.2008. 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ; ಕೆಆರ್‌ಇಡಿಎಲ್‌/08/ಎಸ್ಕೊ-ಟಡಿಪಿಎಲ್‌/2008/589 ದಿನಾ೦ಕ: 23/26.9.2008. 
4) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಪತ್ರ ಸ೦ಖ್ಯೆ: ಮುವಿಪ/ಉಮುವಿಪ/29361/08-09 ದಿನಾಂಕ: 
18.11.2008. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ 
ಕಂಪನಿಗೆ ಗದಗ ಜಿಲ್ಲೆಯಲ್ಲಿ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನ ಮಾಡಲು 
ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ 
ಕಂಪನಿಗೆ ಹಂಚಿಕೆಯಾಗಿರುವ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು 65.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ ರವರು ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಅನುಷ್ಠಾನ ಮಾಡಲು 
ಅನುಮತಿಸಲಾದ 65.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದಲ್ಲಿ 0.225 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಮೆ: ಎಸ್ಮೊ ಇಂಡಸ್ಟ್ರೀಸ್‌, ಕೊಲ್ಲಾಪುರ ಕಂಪನಿಗೆ ಗದಗ ಜಿಲ್ಲೆ, 
ಗದಗ ತಾಲ್ಲೂಕಿನ ಬೆಲತಡಿ ಗ್ರಾಮದಲ್ಲಿ ಅನುಷ್ಠಾನ ಮಾಡಲು ವರ್ಗಾವಣೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಸ್ತಾವನೆ ಬಗ್ಗೆ ಪರಿಶೀಲಿಸಿ ಅಭಿಪ್ರಾಯ ನೀಡುವಂತೆ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರನ್ನು ಕೋರಲಾಗಿತ್ತು. 
ಅದರಂತೆ ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಧಾರವಾಡ ಜಿಲ್ಲೆಯ ವಿದ್ಯುತ್‌ 
ಪರಿವೀಕ್ಷಕರು ದಿನಾಂಕ: 15.11.2008 ರಂದು ಯೋಜನಾ ಸ್ಥಳವನ್ನು ಪರಿವೀಕ್ಷಿಸಿ ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ 
ಲಿಮಿಟೆಡ್‌ ಕಂಪನಿಯವರು ವಿದ್ಯುತ್‌ ಕಾಮಗಾರಿಯನ್ನು ಮಾಡುತ್ತಿರುವರೆಂದು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ ಇವರಿಂದ ಪವರ್‌ ಎವಾಕ್ಕುಯೇಷನ್‌ಗೆ ಅನುಮತಿ ಪಡೆದು, ಪವನ ವಿದ್ಯುತ್‌ ಗೋಪುರಗಳ ಮೇಲೆ ಪವನ 
ವಿದ್ಯುತ್‌ ಜನಕಗಳನ್ನು ಅಳವಡಿಸಿ ಮೀಟರಿಂಗ್‌ ಯಾರ್ಡ್‌ ಕೆಲಸ ಪೂರ್ಣವಾಗಿದ್ದು, ಸಿ.ಟಿ, ಪಿ.ಟಿ, ವಿದ್ಯುತ್‌ ಮಾಪಕ 
ಅಳಡಿಸುವ ಕಾಮಗಾರಿ ಬಾಕಿ ಇದೆಯೆಂದು ತಿಳಿಸಿರುತ್ತಾರೆಂದು ವರದಿ ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 323 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌ 2008. 

ಮೆ: ತೇಜಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಅನುಷ್ಠಾನ ಮಾಡಲು ಅನುಮತಿಸಲಾದ 65.00 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಲ್ಲಿ 0.225 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಗದಗ ಜಿಲ್ಲೆ, ಗದಗ ತಾಲ್ಲೂಕಿನ ಬೆಲತಡಿ ಗ್ರಾಮದ ಸರ್ವೆ ಸಂಖ್ಯೆ: 160/3 ರಲ್ಲಿ ಅನುಷ್ಠಾನ ಮಾಡಲು 
ಮೆ: ಎಸ್ಮೊ ಇಂಡಸ್ಟ್ರೀಸ್‌, ಕೊಲ್ಲಾಪುರ ಕಂಪನಿಗೆ ವರ್ಗಾವಣೆ ಮಾಡಲಾಗಿದೆ. 





Geographical area description of the project 





The proposed area is general plain partly covered with small plateaus of higher elevations and is 
located on the windward side (West) of kappatgudda hill ranges and situated at the foot of 
Kappatgudda hills. Further, as per toposheet details, the area consist of abandoned gold mines 





including boulders and the proposed area is held in the following Geographical co-orinates: 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೦೬ 








Latitude : 15917'57'-1520143'॥ 
Longitude : 753445'-75338'3” 
Ridge peaks : 763, 773, 761m Amsl. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 493 ಎನ್‌ಸಿಇ 2006 ದಿನಾಂಕ: 15.5.2007 ರ ಹಂಚಿಕೆ ಆದೇಶದ ಇತರ 
ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1689 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 


ENERGY SECRETARIAT 
Sub: Constitution of Core Group for implementation of 1000 MW Pit Head Power Plant by Karnataka 
Power Corporation Limited at Chattisgarh-reg. 
Read: Gist of the discussions between the Hon'ble Chief Minister of Karnataka and Hon'ble Chief 
Minister of Chattisgarh held on 26.7.2008. 
PREAMBLE : 

During the discussion held between the Hon'ble Chief Minister of Karnataka and Hon'ble Chief Minister of 
Chattisgarh on 26.7.2008 regarding implementation of 1000 MW Pit Head Power Plant by Karnataka Power 
Corporation Limited at Chattisgarh, it was decided to form a Core Group by both the Government of Karnataka and 
Chattisgarh. For Karnataka Government it is proposed to form a Core Group with the following members : 

1 Sri. M.R. Srinivasamurthy 1.A.S., 














Principal Secretary to Government, Finance Department. Chairman 
2 Sri. K. Jairaj I.A.S., 

Principal Secretary to Government, Energy Department. Member 
3 Sri. V.P. Baligar I.A.S., 

Principal Secretary to Chief Minister. Member 
4 Dr. S.M. Jamdar |.ಗಿ.5., Member & 

Managing Director, Karnataka Power Corporation Limited. Convenor 





5 Sri. Gangaram Baderiya I.A.S., 
Managing Director, Karnataka Power Transmission Corporation Limited. Member 





6 Sri. Vijayanarasimha, 








Managing Director, Power Company of Karnataka Limited, Member 











The proposal has been examined at the Government level and the following orders are issued: 
Government Order No: EN 80 PPC 2008, Bangalore, Dated: 21° August 2008. 
Government accords approval to constitute a core group for Karnataka Government for implementation of 
1000 MW Pit Head Power Plant by Karnataka Power Corporation Limited at Chattisgarh, with the following members 
1 Sri. M.R. Srinivasamurthy 1.A.S., 
































Principal Secretary to Government, Finance Department. Chairman 
2 Sri. K. Jairaj I.A.S., 

Principal Secretary to Government, Energy Department. Member 
3 Sri. V.P. Baligar I.A.S., Member 

Principal Secretary to Chief Minister. 
4 Dr. S.M. Jamdar |.ಗಿ.5., Member & 

Managing Director, Karnataka Power Corporation Limited. Convenor 
5 Sri Gangaram Baderiya 1.A.S., 

Managing Director, Karnataka Power Transmission Corporation Limited. Member 
6 Sri. Vijayanarasimha, 

Managing Director, Power Company of Karnataka Limited, Member 





By order and in the name of Governor of Karnataka, 
P.R. 1241 S.J. SAMPATH KUMAR 
Under Secretary to Government, Energy Department 


೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





Sub: Revolving Secret Service Fund to the Inspector General of Police (Vigilance and Enforcement), 
KPTCL & ESCOMs-reg. 
Read: 1) Government Order No:EN 17 EEB 2008, dated:27-08-2008. 
2) Note No:KPTCL/IGP/NV&E/113/08-09, dated:12-09-2008. 

In the Government Order read at (1) above, the post of IGP (Vigilance and Enforcement) for KPTCL and 
ESCOMs has been created to work directly under the control of Principal Secretary, Energy Department. 

In the Note read at (2) above, the IGP (Vigilance and Enforcement) for KPTCL and ESCOMs has informed 
that theft and pilferage of power in all the ESCOMs is more than Rs.1400 to 1500 crores per year. Detection of theft 
and pilferage of power needs collection of a lot of confidential information necessitating expenditure of a large sum of 
money from the Secret Service Grant. 

In the Note read at (2) above, the IGP (Vigilance and Enforcement) for KPTCL and ESCOMs has informed 
that since 1997 a sum of Rs.1 lakh per annum is being provided as Secret Service Grant to the Inspector General of 
Police (Vigilance and Enforcement) by the KPTCL towards collection of intelligence. This grant has not increased in 
the last 10 years and is too less for the present day requirement. 

The subject was reviewed by Hon’ble Chief Minister on 7.10.2008. Since the menace of Power theft and 
pilferage has been increasing over the years, it needs serious intensified measures necessitating increased 
expenditure on collection of confidential information. There is an immediate requirement of a fund under Secret 
Service Grant to be provided to the Inspector General of Police (Vigilance and Enforcement) for KPTCL & ESCOMs 
towards collection of intelligence and confidential information. Hence, after detailed examination of the proposal the 
following orders are issued: 

GOVERNMENT ORDER NO: EN 155 EEB 2008, BANGALORE, DATED: 21° October 2008. 

In the circumstances explained above, Government are pleased to create a fund called "Revolving Secret 
Service Fund”. This fund shall be 
provided by each of the ESCOMs as follows: 


BESCOM - Rs. 2,00,000 
HESCOM - Rs. 1,20,000 
GESCOM - Rs. 60,000 
MESCOM - Rs. 60,000 
CESC - Rs. 60,000 
TOTAL - Rs. 5,00,000 (Rupees Five lakhs only). 


Inspector General of Police (Vigilance and Enforcement) for KPTCL and ESCOMs shall utilize this fund 
towards collection of intelligence and confidential information. 
All the ESCOMs shall send immediately the cheques/DDs towards Revolving fund as indicated above to the 
Inspector General of Police (Vigilance and Enforcement) for KPTCL & ESCOMs by name. 
After the expenditure from the “Revolving Secret Service Fund” utilization certificate shall be sent by the 
Inspector General of Police (Vigilance and Enforcement) for KPTCL & ESCOMs to the respective ESCOMs. 
On receipt of utilization certificate, ESCOMs shall send a sum equal to the sum utilized to the Inspector 
General of Police (Vigilance and Enforcement) for KPTCL & ESCOMs again towards “Revolving Secret Service Fund” 
within a week of receipt of the utilization certificate. 
Inspector General of Police (Vigilance and Enforcement) for KPTCL and ESCOMs shall maintain accounts of 
Fund and shall furnish the income and expenditure statement to the State Government on quarterly basis. He shall 
cause the Statement of Accounts of Revolving Fund to be audited every year by the State Accounts Department. 
By order and in the name of Governor of Karnataka, 
P.R. 1467 S.J. SAMPATH KUMAR 
Under Secretary to Government, Energy Department 


Sub: Procurement of Power from Co-generation Sugar factories for the short term-December 2008 to 
May 2009. 
Read: 1) Cabinet Decision No: C-291/2008 dated: 27.11.2008. 
2) D.0.letter No:KPTCL/MD/PS/08-09 dated 26-11-2008 of M.D., KPTCL. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೦೯ 





3) Letter No:412/2008 dated:29-11-2008 of Secretary, M/s South Indian Sugar Mills Association 
(Karnataka), Bangalore. 
4) Letter dated: 03-11-2008 of Tamilnadu Electricity Board addressed to M/s. Bannari Amman 
Sugars Ltd., (Co-generation Plant), Coimbatore. 
Preamble: 

1. Karnataka is facing a severe power shortage this year. There is a glaring demand-supply gap in the 
State. According to the Energy Power Survey, while demand in 2008 is expected to be 8228 MW, supply is 5939 
MW, leading to a gap of 2300 MW. 

2. The energy deficit situation has been accentuated because of the poor water inflows to the major hydel 
reservoirs of Lingnamakki, Supa and Mani Dams respectively. This year, the reservoirs reached only 62% of their 
levels, as against 88% in the previous year 2007-2008. Resultantly there was a shortage of 30% availability in the 
reservoirs, amounting to 2261 MU. Since Karnataka is hydel dependent, the available power has to be judiciously 
utilized till June 2009 i.e. till the onset of the next monsoon season. This necessitates a restriction of daily hydro 
generation to 21 MU, when compared to 32 MU a day during the same period last year. There is a decrease in 
availability of energy of 10 MU per day. 

3. Karnataka is also experiencing a drastic reduction in power available from its share of central generating 
stations. In November 2008 as against the expected share of 1542 MW daily, only 1040 MW was received, resulting 
in a shortage of 500 MW per day. 

4. Among, new generating units, the Bellary Thermal Power Station (BTPS) of 500 MW was commissioned 
at the end of July, 2008. This unit is yet to be fully stabilized and is operating at part capacity. Between August to 
October, 2008, 35 trips have taken place in this unit. In this period there have been repeated tripping of the Raichur 
Thermal Power Station as well, leading to disruptions in power supply to the grid. 

5. Demand for power is expected to increase in the period December 2008 to May, 2009 with the onset of 
the summer months. A snap-shot of the demand-supply position is presented below : 






































Month Restricted Demand in Availability in MW Deficit in MW 
MW 
December 2008 5847.27 4147.00 1700.27 
January 2009 5888.74 4354.35 1534.39 
February 2009 6179.03 4354.35 1824.68 
March 2009 6013.15 4271.41 1741.74 
April 2009 5764.33 4188.47 1575.86 
May 2009 5681.39 4188.47 1492.92 





6. The expected annual increase in demand is between 9% to 10%. The problem is particularly acute during 
the peak hour (6AM to 9AM / 7PM to 10PM) when load surge occurs and cannot be managed with the existing power 
availability. 

7. The State Government has been intensively reviewing the power deficit in Karnataka on a regular basis. 
In July 2008, the Cabinet set up a Sub-committee of Ministers under the Chairmanship of the Hon'ble Minister for 
Energy. This Sub-committee has reviewed the power availability and distribution from time to time and implemented a 
series of measures to ensure effective load management and minimum disruption of power in the State. 

8. For the period November to December 2008, the Sub-committee has pegged daily power consumption at 
105 MU. With the available generation and the share of the State from Central generating stations, the Sub- 
committee approved a course of action of buying daily 500 MW of power i.e. upto 10 MU at a cost not exceeding Rs. 
9/- Kwh. This purchase was to plug the gap between demand and supply in the State. As an additional measure of 
energy management, the Cabinet Sub-committee also approved a provision of six hours of power on three phase 
basis and six hours of power on single phase basis in the rural areas to be carried out by the individual Distribution 
Companies (ESCOMs) according to a definite time table. This measure has come into effect from November 14", 
2008. All ESCOMs have published the hours for the three phase and single phase power supply that will be available 
in the rural areas. The availability of power in the designated areas is being closely monitored at the State level to 
ensure regular provision of power. 

9. The endeavour of the State is that every possible source of power should be tapped in the coming 
months, especially with the onset of summer. In this period, the expected daily consumption, even in restricted 


೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





conditions, will increase to about 125 MU every day. To mitigate the likely power shortage, apart from maximizing 
thermal generation at Raichur and stabilizing the new unit at Bellary, purchase of power from outside the state will 
have to be effected, alongside, power available from the Cogeneration Sugar Units, to the extent of 300 MW need to 
be fully tapped to the State grid to maintain regularity of power and minimize the inconvenience to the public. 

10. Central Electricity Regulatory Commission (CERC) in its order of 03.12.2007 has reiterated that the 
State Load Despatch Centre, as an independent operator and statutory body under the Electricity Act 2003, should 
consider applications for “Open Access” in an impartial manner under the provisions of the Electricity Act 2003 and 
the open access regulations. Any denial of “Open Access” on considerations other than those prescribed under the 
law will attract the penal provisions of the Electricity Act 2003. 

11. The State Government is of the considered opinion that the prevailing power situation in the State 
warrants special measures to protect the public interest. At the same time, the genuine commercial interest of the 
Sugar producers will need to be kept in mind. In the matter of cogeneration sugar plants, it is observed that an extent 
of about 350 MW (approx) has been created. Of this, only 94 MW is being supplied to the grid and the balance 264 
MW is being sold in Open Access. For the reasons mentioned above, it is imperative that power available from sugar 
factories, including those who have gone on Open Access and are exporting power outside the State, be available to 
the State Grid. When this is facilitated, nearly 205.26 MW of power amounting to 3.91 MU [at 80% PLF] will be 
available to the State. 

12. There have been a series of constructive and sustained dialogues with the sugar factories to facilitate 
the objective of tapping their power to the State Grid. Hon'ble Minister for Energy held detailed meetings with the 
sugar factory representatives on 18.11.2008. Following this, a Sub-Committee of officers headed by Managing 
Director, Karnataka Power Transmission Company Limited was constituted to examine the issues in detail, including 
various cost calculations. A High Level Meeting, Chaired by Hon’ble Minister for Energy in the presence of Ministers 
for Large and Medium Scale Industries and Horticulture was convened on 26.11.2008. These meetings were 
attended by representatives of the sugar factories and those belonging to the South India Sugar Mills Association. 

13. The contention of the Cogeneration Plants is that the PPAs which were in force were unilaterally 
terminated. They have contended that the rates paid for power were very low. Bagasse in particular has shot up from 
Rs. 800/- to Rs. 2000/- per ton. Payment of their energy bills is not being made regularly by the ESCOMs and they 
are owed huge sums of money by way of principle and interest by ESCOMs. These facts had forced them to opt for 
“Open Access’. 

14. To resume power supply to Karnataka, the Sugar Factories representatives have insisted on a number 
of conditions; including release of payments on fortnightly basis, withdrawal of court cases on both sides and a 
purchase price to match what they are getting in the open market i.e. between Rs. 8 to 9 per Kwh. This is reiterated 
by the Karnataka South India Sugar Mills Association who have also requested for a ‘special’ tariff to all Co- 
generation units in Karnataka with prompt fortnightly payments. 

15. The matter has been examined in detail. Bagasse prices are currently ruling at Rs. 2000 per ton. With 
multi-fuel Sugar Factories resorting to the use of imported coal at the rate of Rs. 8000 per ton with a gross calorific 
value of 6000 K.Cal/Kg., the ratio of use between bagasse and imported coal (as per the statements of the Sugar 
Factories) is 1:2. The SISMA have produced a communication received from the Tamilnadu Electricity Board in which 
a rate of Rs. 7.40 per unit has been accepted by the Board. 

16. The proposal to purchase power for the short term in view of the critical power shortage in the State, and 
the need to augment short term capacity from cogeneration units, was placed before the State Cabinet on 
27.11.2008. The Cabinet approved the proposal. It also sanctioned interest free loan to the ESCOMs for the 
purchase of such power. Under the circumstances, the following order is passed : 

GOVERNMENT ORDER NO. EN 391 NCE 2008 (2), BANGALORE, DATED: 17" December 2008. 

a) For the reasons mentioned above and under extraordinary circumstances, approval is accorded to 
the following : 
i, To purchase power round the clock from Co-generation Power from Sugar Plants at 
Rs. 7.25 per Kwh from December 2008 to May 2009 respectively. 
1) To pay Rs.7.25 per Kwh to Co-generation Sugar Plant Units who supply power to the Grid. 
b) This rate will be applicable to sugar factories which supply power to the State Grid, using Bagasse 
and Coal in the ratio of 1:2 respectively. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೧೧ 





c) Payment of this rate to Co-generation Sugar Plants, which are supplying power under PPA, is subject 
to approval by Karnataka Electricity Regulatory Commission. 

d) Managing Director, Karnataka Power Transmission Corporation Limited is authorized to 
co-ordinate receipt of power from Cogeneration sugar units on a daily basis and to monitor interest 
free payment from the Government to the Distribution Companies and thereafter to the Cogeneration 
sugar plants on a fortnightly basis. 

e) Managing Director, Karnataka Power Transmission Corporation Limited shall intimate to the 
Government of substantial changes, if any, in the prices of imported coal/bagasse that may 
subsequently alter the calculations made. In such an event, the matter will be reviewed by the 
Government. 

f) The additional amount required for purchase of power from Co-generation sugar units by ESCOMs 
shall be released every month by the State Government to the Managing Director, KPTCL as interest 
free loan, to enable further release of the same to the distribution companies according to the 
purchases made by them of Co-generation power. 

9) MD, KPTCL is authorized to take measures as needed from time to time, to monitor the quantity and 
quality of imported coal as used by the Sugar Factories. The Sugar Factories shall require to produce 
necessary documents, whenever required, to support the cost calculations made in respect of power 
purchased from Co-generation sugar Plants. 

h) This order will come into effect from 1° December 2008. 

This order issues with the concurrence of Election Commission of India vide their letter No:100/ KT-LA/2008 
dated 16-12-2008. 
by order and in the name of Governor of Karnataka, 


P.R. 1695 S.J. SAMPATH KUMAR 
Under Secretary to Government, Energy Department 
Sub: Supply of power by Co-generation Sugar Plant Units to the State Grid-—lssue of Directions under 


Section 11 of Electricity Act, 2003. 
PREAMBLE: 

1. Karnataka is facing a severe power shortage in the year 2008 -2009. There is a glaring demand - supply 
gap in the State. According to the Energy Power Survey of the Union Ministry of Power, in 2008, while demand is 
expected to be 8228 MW, supply is of the order of 5939 MW, leading to a gap of about 2300 MW. 

2. The energy deficit situation has been accentuated because of the poor water inflows to the major hydel 
reservoirs of Lingnamakki, Supa and Mani Dams respectively. This year, these reservoirs reached only 62% of their 
levels, as against 88% in the previous year. The power shortage, in terms of water levels between this year and last 
year, amounts to 2261 MU. Since Karnataka is hydel dependent, this implies a restriction on daily power generation 
from the major Hydros to 21MU, compared 32 MU per day in the same period last year. There is thus a decrease in 
availability of energy of 10 MU per day. 

3. In November 2008, Karnataka experienced a drastic reduction in power availability from its share of 
central generating stations. As against the expected share of 1542 MW daily, on an average only about 1000 MW 
was received, resulting in a shortage of 500 MW. This compounded the problem of availability further. 

4. The power supply problem was further aggravated by the instability in the Bellary Thermal Power Station 
of 500 MW, commissioned at the end of July, 2008. This unit experienced 35 trips in the period August to October, 
2008. At present, the unit is operating only at part capacity, resulting in further power shortages to the grid. 

5. Demand for power is expected to increase in the period December 2008 to May 2009 with the onset of the 
summer months. A snap-shot of the demand-supply position is presented below : 






































Month Restricted Availability in MW Deficit in MW 
Demand in MW 
December 2008 5847.27 4147.00 1700.27 
January 2009 5888.74 4354.35 1534.39 
February 2009 6179.03 4354.35 1824.68 
March 2009 6013.15 4271.41 1741.74 
April 2009 5764.33 4188.47 1575.86 
May 2009 5681.39 4188.47 1492.92 





೬೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





6. The expected annual increase in demand is between 9% to 10%. The problem is particularly acute during 
the peak hour (6AM to 9AM / 7PM to 10PM) when peak load surge occurs and cannot be managed with the existing 
power availability. 

7. The State Government has been intensively reviewing the power deficit in Karnataka on a regular basis. 
In July 2008, the Cabinet set up a Sub-committee to monitor the power situation under the Chairmanship of the 
Hon'ble Minister for Energy. This Sub-committee has reviewed power availability and distribution from time to time. It 
has implemented a series of measures to ensure effective load management and minimum disruption of power in the 
State. For the period November to December 2008, the Sub-committee has restricted daily power consumption at 105 
MU. Considering the likely shortfalls from available generation and the share of the State from Central generating 
stations, the Sub-committee approved a course of action of buying up to 500 MW power. This purchase was to plug 
the gap between demand and supply in the State. As an additional measure of energy management, the Cabinet 
Sub-committee approved a provision of six hours of power on three phase basis and six hours of power on single 
phase basis in the rural areas to be carried out by the individual Distribution Companies (ESCOMs) according to a 
definite time table. This measure has come into effect from November 14", 2008. All ESCOMs have published the 
hours for the three phase and single phase power supply that will be available in the rural areas. The availability of 
power in the designated areas is being closely monitored at the State level. Minimum disruption and proper provision 
of power are the objectives in the short-term management. 

8. The endeavour of the State is that every possible source of power should be tapped in the coming 
months, especially with the onset of summer. In this period, the expected daily consumption, even in restricted 
conditions, will increase to about 125 MU every day. To mitigate the likely power shortages, apart from maximizing 
thermal generation at Raichur and stabilizing the new unit at Bellary, purchases of power from outside the state will 
have to be supplemented with whatever power available from the Cogeneration Units. All sources are to be fully 
tapped to the State grid, to maintain regularity and minimize inconvenience to the public. 

9. The State Government is of the considered opinion that the prevailing power situation in the State 
warrants special measures to protect the public interest. In the matter of cogeneration sugar plants, it is observed 
that an extent of 350 MW (approx.) has been created. Of this, only 94 MW is being supplied to the grid and the 
balance 264 MW is being sold in Open Access. For the reasons mentioned above, it is imperative that power 
available from sugar factories, including those who have gone on Open Access and are exporting power outside the 
State, be made available to the State Grid. When this is facilitated, nearly 205.26 MW of power amounting to 3.91 
MU [at 80% plf] will be available to the State. The State is also aware that the genuine economic interests of the 
Sugar Factories are to be borne in mind, in view of escalating costs of inputs for power generation. 

10. The proposal to purchase power for the short term in view of the critical power shortage in the State, and 
the need to augment short-term capacity from Cogeneration Sugar Plant units has been reviewed by the 
Government. 

11. Section 11 of the Electricity Act, 2003 provides that the appropriate Government may specify that a 
Generating Company shall, in extraordinary circumstances, operate and maintain any generating station in 
accordance with the directions of that Government. 

12. As a matter of policy, it is in the public interest, to mitigate the severe power crisis in the State. 
Accordingly, all Cogeneration Sugar Plant Units of the State, are to run their plants to full exportable capacity and 
supply electricity to the State Grid to bridge the demand-supply gap. Hence this order : 

GOVERNMENT ORDER NO. EN 391 NCE 2008 (1), BANGALORE, DATED: 17" December 2008. 

In the circumstances explained in the preamble, and in exercise of the powers conferred under Section 11 of 
the Electricity Act, 2003 the State Government is pleased to issue the following directions in the public interest until 
further orders: 

a] All Cogeneration Sugar Plant Units existing and operating in Karnataka State shall operate and 
maintain the Generating Stations to their maximum exportable capacity and PLF. 
b] All Cogeneration Sugar Plant Units shall supply all exportable electricity generated to the State Grid, 
in view of the extraordinary circumstances. 
By order and in the name of Governor of Karnataka, 
P.R. 1694 S.J. SAMPATH KUMAR 
Under Secretary to Government, Energy Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೧೩ 





ಇಂಧನ ಸಚಿವಾಲಯ 
ವಿಷಯ: ಸಕ್ಕರೆ ಕಾರಾನೆಗಳ ಸಹ ವಿದ್ಯುತ್‌ ಘಟಕಗಳಿಂದ ಡಿಸೆಂಬರ್‌ 2008 ರಿಂದ ಮೇ 2009ರ 
ಅಲ್ಪಾವಧಿಗೆ ವಿದ್ಯುತ್‌ ಖರೀದಿಸುವ ಬಗ್ಗೆ. 
ಓದಲಾಗಿದೆ: 1) ಸಚಿವ ಸಂಪುಟ ನಿರ್ಣಯ “ಸಂಖ್ಯೆ: ಸಿ-291/2008 ದಿನಾಂಕ;27-11-2008. 

2) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ಇವರ ಅರೆ ಸರ್ಕಾರಿ ಪತ್ರ 
ಸಂಖ್ಯೆ KPTCL/IMD/PS/08—-09 ದಿನಾ೦ಕ:26-11-2008. 

3) ಕಾರ್ಯದರ್ಶಿ, ಮೆ: ಸೌತ್‌ ಇಂಡಿಯಾ ಶುಗರ್‌ ಮಿಲ್ಫ್‌ ಅಸೋಸಿಯೇಷನ್‌ (ಕರ್ನಾಟಕ), 
ಬೆ೦ಗಳೂರು ಇವರ ಪತ್ರ ಸಂಖ್ಯೆ:412/2008 ದಿನಾಂಕ:29-11-2008. 

4) ಮೆ: ಬನ್ನಾರಿ ಅಮ್ಮನ್‌ ಶುಗರ್ಸ್‌ ನಿಯಮಿತ (ಸಹವಿದ್ಯುತ್‌ ಘಟಕ)ರವರಿಗೆ ವಿಳಾಸಿಸಿರುವ 
ತಮಿಳುನಾಡು ವಿದ್ಯುತ್‌ ಮಂಡಳಿಯ ಪತ್ರ ದಿನಾಂಕ:03-11-2008. 

ಪ್ರಸ್ತಾವನೆ: 

ಪ್ರಸ್ತುತ ವರ್ಷ ಕರ್ನಾಟಕ ರಾಜ್ಯವು ತೀವ್ರ ವಿದ್ಯುತ್‌ ಕೊರತೆಯನ್ನು ಎದುರಿಸುತ್ತಿದೆ. ರಾಜ್ಯದಲ್ಲಿ ಬೇಡಿಕೆ ಮತ್ತು 
ಪೂರೈಕೆಯ ಅಂತರ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಇಂಧನ ಸಮೀಕ್ಷೆಯ ಪ್ರಕಾರ, 2008ರ ಬೇಡಿಕೆ 8228 ಮೆ.ವ್ಯಾ 
ನಿರೀಕ್ಷಿಸಲಾಗಿದ್ದು, ಪೂರೈಕೆ ಮಾತ್ರ 5939 ಮೆ.ವ್ಯಾ. ಆಗಿದ್ದು, ಇವುಗಳ ನಡುವಿನ ಅ೦ತರ 2300 ಮೆ.ವ್ಯಾ. ಆಗಿರುತ್ತದೆ. 

2) ರಾಜ್ಯದ ಬೃಹತ್‌ ಜಲವಿದ್ಯುತ್‌ ಜಲಾಶಯಗಳಲ್ಲಿನ ನೀರಿನ ಒಳಹರಿವು ಸಾಕಷ್ಟು ಇಲ್ಲದಿರುವ ಕಾರಣ, 
ಲಿಂಗನಮಕ್ಕಿ, ಸೂಪ ಮತ್ತು ಮಾಣಿ ಜಲಾಶಯಗಳು ಪೂರ್ಣ ಮಟ್ಟ ತಲುಪಿರುವುದಿಲ್ಲ. ಜಲಾಶಯಗಳ ನೀರಿನ ಮಟ್ಟ 
2007-08ರಲ್ಲಿ ಶೇಕಡ 88ರಷ್ಟು ಭರ್ತಿಯಾಗಿದ್ದು, ಈ ವರ್ಷ ಶೇಕಡ 62ರಷ್ಟು ಮಾತ್ರ ಭರ್ತಿಯಾಗಿರುತ್ತದೆ. 
ತತ್ಪರಿಣಾಮವಾಗಿ, ಜಲಾಶಯಗಳಲ್ಲಿ ಶೇಕಡ 30ರಷ್ಟು ಅಂದರೆ, 2261 MU ಕಡಿಮೆ ವಿದ್ಯುತ್‌ ಲಭ್ಯತೆಗೆ ಕಾರಣವಾಗಿದೆ. 
ಕರ್ನಾಟಕ ರಾಜ್ಯವು ಜಲವಿದ್ಯುತ್‌ನ್ನು ಅವಲಂಬಿಸಿದ್ದು, ಜೂನ್‌ 2009ರವರೆಗೆ ಅಂದರೆ, ಮುಂದಿನ ಮುಂಗಾರಿನವರೆಗೆ 
ಲಭ್ಯವಿರುವ ವಿದ್ಯುತ್ತನ್ನು ನ್ಯಾಯಯುತವಾಗಿ ಬಳಸಿಕೊಳ್ಳಬೇಕಾಗಿದೆ. ಇದರಿಂದಾಗಿ ಪ್ರಸ್ತುತ ವರ್ಷ ಜಲವಿದ್ಯುತ್‌ 
ಉತ್ಪಾದನೆಯಲ್ಲಿ, ಕಳೆದ ವರ್ಷದ ಜಲವಿದ್ಯುತ್‌ ಉತ್ಪಾದನೆಯ ದಿನವಹಿ 32 MU ಬದಲಾಗಿ, 21 MUಗೆ ನಿರ್ಬಂಧ 
ವಿಧಿಸುವ ಅವಶ್ಯಕತೆ ಇದೆ. ಈ ಕಾರಣದಿಂದಾಗಿ, ದಿನವಹಿ 10 MU ಗಳಷ್ಟು ವಿದ್ಯುತ್‌ ಕಡಿಮೆಯಾಗುವ ಸಂಭವವಿರುತ್ತದೆ. 

3) ಕರ್ನಾಟಕವು ಕೇಂದ್ರೀಯ ವಿದ್ಯುತ್‌ ಉತ್ಪಾದನಾ ಘಟಕಗಳಿಂದ ರಾಜ್ಯಕ್ಕೆ ದೊರಕಬೇಕಾದ ವಿದ್ಯುತ್ತಿನ ಪಾಲಿನಲ್ಲಿ 
ತೀವ್ರ ಕಡಿತವನ್ನು ಎದುರಿಸುತ್ತಿದೆ. ನವೆ೦ಬರ್‌ 2008ರಲ್ಲಿ ರಾಜ್ಯವು ದಿನವಹಿ ನಿರೀಕ್ಷಿತ 1542 ಮೆ.ವ್ಯಾಗೆ ಬದಲಾಗಿ ಕೇವಲ 
1040 ಮೆ.ವ್ಯಾ. ಪಡೆದು 500 ಮೆ.ವ್ಯಾ. ವಿದ್ಯುತ್‌ ಕೊರತೆಗೆ ಕಾರಣವಾಗಿರುತ್ತದೆ. 

4) ಹೊಸ ವಿದ್ಯುತ್‌ ಉತ್ಪಾದನಾ ಘಟಕಗಳಲ್ಲಿ ಒಂದಾದ, 500 ಮೆ.ವ್ಯಾ. ಸಾಮರ್ಥ್ಯದ ಬಳ್ಳಾರಿ ಶಾಖೋತ್ಪನ್ನ 
ವಿದ್ಯುತ್‌ ಘಟಕವು (8175) ಜುಲೈ 2008ರಲ್ಲಿ ಕಾರ್ಯಾರಂಭ ಮಾಡಿರುತ್ತದೆ. ಈ ಘಟಕವು ಸಧ್ಯಕ್ಕೆ ಅಂಶಿಕವಾಗಿ 
ವಿದ್ಯುತ್ತನ್ನು ಅತ್ಪಾದಿಸುತ್ತಿದ್ದು, ಸಂಪೂರ್ಣ ವಿದ್ಯುತ್ತನ್ನು ಉತ್ಪಾದಿಸಲು ಇನ್ನೂ ಸ್ಥಿರತೆಯನ್ನು ಹೊಂದಬೇಕಾಗಿರುತ್ತದೆ. 
ಆಗಸ್ಟ್‌ನಿಂದ ಅಕ್ಟೋಬರ್‌ 2008ರವರೆಗೆ 35 ಬಾರಿ ಈ ಘಟಕದಲ್ಲಿ ವಿದ್ಯುತ್‌ ಅಡಚಣೆ ಉಂಟಾಗಿರುತ್ತದೆ. ಈ ಅವಧಿಯಲ್ಲಿ 
ರಾಯಚೂರು ಶಾಖೋತ್ಪನ್ನ ವಿದ್ಯುತ್‌ ಘಟಕದಲ್ಲಿಯೂ ಸಹಾ ಪದೇ ಪದೇ ವಿದ್ಯುತ್‌ ಅಡಚಣೆ ಉಂಟಾಗಿ, ವಿದ್ಯುತ್‌ ಜಾಲಕ್ಕೆ 
ಪೂರೈಕೆಯಾಗುವ ಮಿದ್ಯುತ್ತಿನಲ್ಲಿ ಅಡ್ಡಿಯಾಗಿರುತ್ತದೆ. 

5) ನಿರೀಕ್ಷಿತ ಬೇಸಿಗೆ ತಿಂಗಳುಗಳಾದ ಡಿಸೆಂಬರ್‌ 2008 ರಿಂದ ಮೇ 2009ರ ಅವಧಿಯಲ್ಲಿ ವಿದ್ಯುತ್ತಿನ ಬೇಡಿಕೆಯು 
ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ, ಬೇಡಿಕೆ ಮತ್ತು ಪೂರೈಕೆಯ ಸಂಕ್ಷಿಪ್ತ ವಿವರವನ್ನು ಈ ಕೆಳಗೆ ನೀಡಲಾಗಿದೆ: 






































ಜಸ ನಿಯಂತ್ರಿತ ಬೇಡಿಕೆ ಲಭ್ಯತೆ ಕೊರತೆ 
ಮೆ.ವ್ಯಾಗಳಲ್ಲಿ ಮೆ.ವ್ಯಾಗಳಲ್ಲಿ ಮೆ.ವ್ಯಾಗಳಲ್ಲಿ 
ಡಿಸೆಂಬರ್‌ 2008 5847.27 4147.00 1700.27 
ಜನವರಿ 2009 5888.74 4354.35 1534.39 
ಫೆಬ್ರವರಿ 2009 6179.03 4354.35 1824.68 
ಮಾರ್ಚ್‌ 2009 6013.15 4271.41 1741.74 
ಏಪ್ರಿಲ್‌ 2009 5764.33 4188.47 1575.86 
ಮೇ 2009 5681.39 4188.47 1492.92 





6) ವಾರ್ಷಿಕ ಬೇಡಿಕೆಯ ಹೆಚ್ಚಳವು ಶೇಕಡ 9 ರಿಂದ 10ರಷ್ಟು ನಿರೀಕ್ಷಿಸಲಾಗಿದೆ. ಈ ಸಮಸ್ಯೆಯ ತೀವ್ರತೆಯು ಅಧಿಕ 
ಒತ್ತಡದ ಸಮಯದಲ್ಲಿ (ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ / ಸಂಜೆ 7 ಗಂಟೆಯಿಂದ 10 ಗಂಟೆ) ಕಂಡು ಬರುವುದರಿಂದ 
ಪ್ರಸ್ತುತ ಲಭ್ಯವಿರುವ ವಿದ್ಯುತ್ತಿನಲ್ಲಿಯೇ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. 


೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





7) ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್‌ ಸಮಸ್ಯೆಯನ್ನು ರಾಜ್ಯ ಸರ್ಕಾರವು ನಿಯಮಿತ ಆಧಾರದಲ್ಲಿ ತೀವ್ರತರವಾಗಿ 
ಪರಿಶೀಲಿಸುತ್ತಿದೆ. ಸಚಿವ ಸಂಪುಟವು ಜುಲೈ 2008ರಲ್ಲಿ ಮಾನ್ಯ ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪ 
ಸಮಿತಿಯನ್ನು ರಚಿಸಿದೆ. ಸಚಿವ ಸಂಪುಟ ಉಪ ಸಮಿತಿಯು ವಿದ್ಯುತ್ತಿನ ಲಭ್ಯತೆ ಹಾಗೂ ಪೂರೈಕೆಯನ್ನು ಕಾಲನುಕಾಲಕ್ಕೆ 
ಪರಿಶೀಲಿಸಿ ಅನುಷ್ಠಾನಗೊಳಿಸಲು ಹಾಗೂ ಸಮರ್ಥ ವಿದ್ಯುತ್‌ ನಿರ್ವಹಣೆ ಮತ್ತು ವಿದ್ಯುತ್‌ ಅಡಚಣೆ ಕಡಿಮೆ ಮಾಡಲು 
ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. 

8) ಉಪ ಸಮಿತಿಯು ನವೆಂಬರ್‌ ಮತ್ತು ಡಿಸೆಂಬರ್‌ 2008ರ ಅವಧಿಗೆ ದಿನವಹಿ 105 MU ವಿದ್ಯುತ್ತನ್ನು ಬಳಸಲು 
ನಿರ್ಬಂಧಿಸಿದೆ. ಲಭ್ಯವಿರುವ ವಿದ್ಯುತ್‌ ಉತ್ಪಾದನೆ ಹಾಗೂ ಕೇಂದ್ರ ವಿದ್ಯುತ್‌ ಘಟಕಗಳಿಂದ ರಾಜ್ಯದ ಪಾಲು ವಿದ್ಯುತ್‌ 
ಪರಿಗಣಿಸಿ 500 ಮೆ.ವ್ಯಾನ್ನು ದಿನವಹಿ ಖರೀದಿಸುವ ಕ್ರಮವನ್ನು ಉಪಸಮಿತಿಯು ಅನುಮೋದಿಸಿದೆ. ಈ ಖರೀದಿ 
ಪ್ರಕ್ರಿಯೆಯು ರಾಜ್ಯದ ಬೇಡಿಕೆ ಮತ್ತು ಪೂರೈಕೆಯ ಅಂತರವನ್ನು ಸರಿದೂಗಿಸುವ ನಿಟ್ಟಿನ ಕ್ರಮವಾಗಿದೆ. ಇಂಧನ ನಿರ್ವಹಣೆಯ 
ಹೆಚ್ಚುವರಿ ಕ್ರಮವಾಗಿ ಸಚಿವ ಸಂಪುಟದ ಉಪ ಸಮಿತಿಯು ಪ್ರತಿ ಸರಬರಾಜು ಕಂಪನಿಗಳು ನಿಗದಿತ ಅವಧಿಯಲ್ಲಿ ದಿನದಲ್ಲಿ 
6 ಗಂಟೆಗಳು 3 ಫೇಸ್‌ಗಳಲ್ಲಿ ಮತ್ತು 6 ಗಂಟೆಗಳು 1 ಫೇಸ್‌ನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್‌ ನೀಡುವ ವೇಳಾಪಟ್ಟಿಗೆ 
ಅನುಮೋದನೆ ನೀಡಿತು. ಈ ಕ್ರಮವು ದಿನಾಂಕ: 14-11-2008 ರಿಂದ ಜಾರಿಗೆ ಬಂದಿದೆ ಮತ್ತು ಎಲ್ಲಾ ವಿದ್ಯುತ್‌ ಸರಬರಾಜು 
ಕಂಪನಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್‌ ಯಾವ ವೇಳೆಗಳಲ್ಲಿ 3 ಫೇಸ್‌ನಲ್ಲಿ ಮತ್ತು 1 ಫೇಸ್‌ನಲ್ಲಿ ಲಭ್ಯವಿರುವ ಬಗ್ಗೆ 
ಪ್ರಕಟಗೊಳಿಸಿದೆ. ಸೂಚಿತ ಪ್ರದೇಶದಲ್ಲಿ ಲಭ್ಯವಿರುವ ವಿದ್ಯುತ್ತನ್ನು ರಾಜ್ಯ ಮಟ್ಟದಿ೦ದ ಮೇಲುಸ್ತುವಾರಿ ಮಾಡಿ ನಿಯಮಿತ 
ಹಾಗೂ ಗುಣಮಟ್ಟದ ವಿದ್ಯುತ್‌ ಪೂರೈಕೆಯಾಗುವುದನ್ನು ದೃಢೀಕರಿಸಿಕೊಳ್ಳಲಾಗುವುದು. 

9) ಮುಂದಿನ ತಿಂಗಳುಗಳಲ್ಲಿ, ವಿಶೇಷವಾಗಿ ಬೇಸಿಗೆ ಪ್ರಾರಂಭವಾಗುವಲ್ಲಿ ಸಾಧ್ಯವಾದ ಎಲ್ಲಾ ಮೂಲಗಳಿಂದ 
ವಿದ್ಯುತ್ತನ್ನು ಪಡೆಯುವುದು ರಾಜ್ಯದ ಮುಖ್ಯ ಉದ್ದೇಶವಾಗಿದೆ. ಈ ಅವಧಿಯಲ್ಲಿ ವಿದ್ಯುತ್‌ ಬಳಕೆಯನ್ನು ನಿರ್ಬಂಧಿಸಿದರೂ 
ಕೂಡ ದಿನವಹಿ ಬಳಕೆಯು 125 MU ಗೆ ಹೆಚ್ಚಾಗುತ್ತದೆ. ವಿದ್ಯುತ್‌ ಕೊರತೆಯನ್ನು ನಿವಾರಿಸಲು ರಾಯಚೂರಿನ ಶಾಖೋತ್ಪನ್ನ 
ವಿದ್ಯುತ್‌ ಉತ್ಪಾದನೆಯನ್ನು ಹೆಚ್ಚಿಸಿ, ಬಳ್ಳಾರಿಯ ಹೊಸ ಶಾಖೋತ್ಪನ್ನ ಕೇಂದ್ರವನ್ನು ಸ್ಥಿರತೆಗೆ (Stabilise) ತಂದರೂ ವಿದ್ಯುತ್‌ 
ಸರಬರಾಜು ಕ್ರಮಬದ್ಧಗೊಳಿಸಿ ಸಾರ್ವಜನಿಕರಿಗೆ ತೊಂದರೆ ಕಡಿಮೆ ಮಾಡುವ ದೃಷ್ಟಿಯಿಂದ ಹೊರ ರಾಜ್ಯದಿಂದ ವಿದ್ಯುತ್‌ 
ಖರೀದಿ ಮಾಡಬೇಕಾಗುವುದು. ಅದರೊಂದಿಗೆ ಸಹವಿದ್ಯುತ್‌ ಸಕ್ಕರೆ ಘಟಕಗಳಿಂದ ಲಭ್ಯವಾಗುವ 300 ಮೆ.ವ್ಯಾಗಳಷ್ಟು 
ವಿದ್ಯುತ್‌ ರಾಜ್ಯದ ಗಿಡ್‌ಗೆ ದೊರಕಿಸಿಕೊಳ್ಳಬೇಕಾಗುತ್ತದೆ. 

10) ಕೇಂದ್ರೀಯ ವಿದ್ಯುತ್‌ ನಿಯಂತ್ರಣ ಆಯೋಗವು ದಿನಾಂಕ :03-12-2007ರ ಆದೇಶದಲ್ಲಿ, ಸ್ವತಂತ್ರ 
ಉತ್ಪಾದಕರು ಮತ್ತು ಸ್ವಾಯತ್ತ ಸಂಸ್ಥೆಗಳು ವಿದ್ಯುಚ್ಛಕ್ತಿ ಕಾಯ್ದೆ 2003ರಡಿಯಲ್ಲಿ ಸ್ಟೇಟ್‌ ಲೋಡ್‌ ಡಿಸ್ಟ್ಯಾಚ್‌ ಸೆಂಟರ್‌ "ಓಪನ್‌ 
ಆಕ್ಸಿಸ್‌” ಮುಖಾಂತರ ನಿಷ್ಪಕ್ಷಪಾತವಾಗಿ ಅರ್ಜಿಗಳನ್ನು ಪರಿಗಣಿಸಬೇಕೆಂದು ಪುನರುಚ್ಛರಿಸಿದೆ. ಒಂದು ವೇಳೆ, ಓಪನ್‌ ಆಕ್ಸಿಸ್‌ 
ಮುಖಾಂತರ ಕಾನೂನಿನಡಿಯಲ್ಲಿ ನಿಗದಿಪಡಿಸಿರುವ ಕಾರಣಗಳಲ್ಲದೆ ಬೇರೆ ಕಾರಣಗಳಿಗಾಗಿ ವಿದ್ಯುತ್‌ ಖರೀದಿಯನ್ನು 
ನಿರಾಕರಿಸಿದಲ್ಲಿ, ವಿದ್ಯುಚ್ಛಕ್ತಿ ಕಾಯ್ದೆ 2003ರಡಿ ದಂಡನೆಯನ್ನು ವಿಧಿಸಲು ಅವಕಾಶವಿರುತ್ತದೆ. 

11) ಸಧ್ಯದ ವಿದ್ಯುತ್‌ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿ ಕಾಪಾಡಲು ರಾಜ್ಯ ಸರ್ಕಾರವು ವಿಶೇಷ ಕ್ರಮ 
ಕೈಗೊಳ್ಳಬೇಕಾಗಿದೆ. ಅಂತೆಯೇ ನಿಷ್ಠಾವಂತ ವಾಣಿಜ್ಯ ಸಕ್ಕರೆ ಉತ್ಪಾದಕರ ಹಿತವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದೆ. 
ಸಹವಿದ್ಯುತ್‌ ಸಕ್ಕರೆ ಘಟಕಗಳಿ೦ದ ಅ೦ದಾಜು 350 ಮೆ.ವ್ಯಾ ವಿದ್ಯುತ್‌ ಲಭ್ಯವಾಗುವುದನ್ನು ಗಮನಿಸಲಾಗಿದೆ. ಅದರಲ್ಲಿ, 94 
ಮೆ.ವ್ಯಾ. ಮಾತ್ರ ಗ್ರಿಡ್‌ಗೆ ಸರಬರಾಜಾಗುತ್ತಿದ್ದು, ಇನ್ನುಳಿದ 264 ಮೆ.ವ್ಯಾನ್ನು ಓಪನ್‌ ಆಕ್ಷಿಸ್‌ನಲ್ಲಿ ಮಾರಲಾಗುತ್ತಿದೆ. ಮೇಲೆ 
ಹೇಳಿದ ಕಾರಣಗಳಿಂದ, ಸಕ್ಕರೆ ಕಾರ್ಯಾನೆಗಳಿಂದ ದೊರೆಯುವ ವಿದ್ಯುತ್‌ನೊಂದಿಗೆ ಓಪನ್‌ ಆಕ್ಷಿಸ್‌ನಲ್ಲಿ ವಿದ್ಯುತ್‌ ಮಾರಾಟ 
ಮಾಡುತ್ತಿರುವ ಹಾಗೂ ರಾಜ್ಯದ ಹೊರಗೆ ವಿದ್ಯುತ್‌ ರಫ್ತು ಮಾಡುತ್ತಿರುವ ವಿದ್ಯುತ್‌ನ್ನು ರಾಜ್ಯದ ವಿದ್ಯುತ್‌ ಜಾಲಕ್ಕೆ ತರುವುದು 
(Tap) ಅತ್ಯಗತ್ಯವಾಗಿದೆ. ಇದನ್ನು ಕಾರ್ಯಗತಗೊಳಿಸಿದಲ್ಲಿ ಸುಮಾರು 205.26 ಮೆ.ವ್ಯಾ ವಿದ್ಯುತ್‌ ಅಂದರೆ, 3.91 ದಶಲಕ್ಷ 
ಯೂನಿಟ್‌ನಷ್ಟು (80% ೧.೯) ವಿದ್ಯುತ್‌ ರಾಜ್ಯಕ್ಕೆ ಲಭ್ಯವಾಗುತ್ತದೆ. 

12) ಸಕ್ಕರೆ ಕಾರ್ಲಾನೆಗಳಿ೦ದ ಉತ್ಪಾದನೆ ಆಗುವ ವಿದ್ಯುತ್ತನ್ನು ರಾಜ್ಯದ ವಿದ್ಯುತ್‌ ಜಾಲಕ್ಕೆ ಸೇರಿಸಲು ಫಲಪ್ರದವಾದ 
ಸರಣಿ ಚರ್ಚೆಯನ್ನು ನಡೆಸಲಾಯಿತು. ಮಾನ್ಯ ಇಂಧನ ಸಚಿವರು ದಿನಾಂಕ: 18-11-2008ರಂದು ಸಕ್ಕರೆ ಕಾರ್ಬ್ಯಾನೆಯ 
ಪ್ರತಿನಿಧಿಗಳ ಜೊತೆ ಸುದೀರ್ಫ ಚರ್ಚೆಯನ್ನು ನಡೆಸಿದರು. ಇದರ ನಂತರ, ಇದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪರೀಕ್ಷಿಸಲು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿಯನ್ನು 
ರಚಿಸಲಾಯಿತು. ಮಾನ್ಯ ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ ಬೃಹತ್‌ ಮತ್ತು ಸಣ್ಣ ಕೈಗಾರಿಕೆ ಸಚಿವರು ಮತ್ತು ತೋಟಗಾರಿಕೆ 
ಸಚಿವರ ಸಮ್ಮುಖದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ದಿನಾಂಕ: 26-11-2008ರಂದು ನಡೆಸಲಾಯಿತು. ಈ ಸಭೆಗೆ ಸಕ್ಕರೆ 
ಕಾರ್ಯಾನೆಯ ಪ್ರತಿನಿಧಿಗಳು ಮತ್ತು ಮೆ: ಸೌತ್‌ ಇಂಡಿಯಾ ಶುಗರ್‌ ಮಿಲ್ಫ್‌ ಅಸೋಸಿಯೇಷನ್‌ಗೆ ಸೇರಿದ ಪ್ರತಿನಿಧಿಗಳು 
ಭಾಗವಹಿಸಿದ್ದರು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೧೫ 





13) ಸಹವಿದ್ಯುತ್‌ ಘಟಕದವರ ವಾದವೇನೆಂದರೆ, ವಿದ್ಯುತ್‌ ಖರೀದಿ ಒಪ್ಪಂದವಿದ್ದರೂ ಕೂಡ ಏಕಪಕ್ಷೀಯವಾಗಿ 
ಅಂತ್ಯಗೊಳಿಸಲಾಗಿದೆ, ನೀಡುತ್ತಿರುವ ಬೆಲೆ ಕೂಡ ಕಡಿಮೆ ಆಗಿದೆ. ವಿಶೇಷವಾಗಿ ಕಬ್ಬಿನಸಿಪ್ಪೆ (೧೫808556) ಬೆಲೆಯೂ ಕೂಡ 
ಪ್ರತಿ ಟನ್‌ಗೆ ರೂ.800 ರಿಂದ ರೂ.2000 ಕ್ಕೆ ಏರಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿದ್ಯುತ್‌ ಸರಬರಾಜು ಕಂಪನಿಗಳು 
ಅವರ ವಿದ್ಯುತ್‌ ಸರಬರಾಜು ಬಿಲ್ಲನ್ನು ನಿಯಮಿತವಾಗಿ ಪಾವತಿಸುವುದಿಲ್ಲವೆಂದು ಮತ್ತು ಅವರಿಗೆ ಅಸಲು ಮತ್ತು ಬಡ್ಡಿ 
ರೂಪದಲ್ಲಿ ತುಂಬಾ ಹಣವು ವಿದ್ಯುತ್‌ ಸರಬರಾಜು ಕಂಪನಿಗಳಿಂದ ಬಾಕಿ ಇರುವುದೆಂದು ತಿಳಿಸಿರುತ್ತಾರೆ. ಇದರಿಂದಾಗಿ 
ಅವರು ವಿದ್ಯುತ್ತನ್ನು "ಓಪನ್‌ ಆಕ್ಸಿಸ್‌' ನಲ್ಲಿ ಮಾರಾಟ ಮಾಡಲು ಆಯ್ಕೆ ಮಾಡಿಕೊಂಡಿರುತ್ತಾರೆ. 

14) ಸಕ್ಕರೆ ಕಾರ್ಬಾನೆಯ ಪ್ರತಿನಿಧಿಗಳು ಕರ್ನಾಟಕಕ್ಕೆ ವಿದ್ಯುತ್‌ ಸರಬರಾಜು ಮಾಡಲು ಹದಿನೈದು ದಿನಗಳಿಗೊಮ್ಮೆ 
ವಿದ್ಯುತ್‌ ಸರಬರಾಜು ಕಂಪನಿಗಳು ವಿದ್ಯುತ್‌ ಸರಬರಾಜು ಮಾಡಿದ ಬಿಲ್ಲನ್ನು ಪಾವತಿಸಬೇಕೆಂದು, ಎರಡೂ ಕಡೆ ಹೂಡಿರುವ 
ನ್ಯಾಯಾಲಯ ಪ್ರಕರಣಗಳನ್ನು ಹಿ೦ಪಡೆಯಬೇಕೆಂದು ಮತ್ತು ಅವರು ಹೊರಗಿನ ಮಾರುಕಟ್ಟೆಯಲ್ಲಿ ಪಡೆಯುತ್ತಿರುವ ದರದಲ್ಲಿ 
ಅಂದರೆ, ಪ್ರತಿ ಓಗಿ ಗೆ ರೂ.8.00 ರಿಂದ ರೂ.9.00 ರ ದರದಲ್ಲಿ ವಿದ್ಯುತ್ತನ್ನು ಖರೀದಿಸಬೇಕೆಂದು ಹಲವಾರು ಷರತ್ತುಗಳನ್ನು 
ಒಪ್ಪಿರುತ್ತಾರೆ. ಇದನ್ನು ಮೆ: ಸೌತ್‌ ಇಂಡಿಯಾ ಶುಗರ್‌ ಮಿಲ್ಫ್‌ ಅಸೋಸಿಯೇಷನ್‌ (ಕರ್ನಾಟಕ) ರವರು 
ಪುನರುಚ್ಛರಿಸಿದರಲ್ಲದೆ, ಕರ್ನಾಟಕದಲ್ಲಿರುವ ಎಲ್ಲಾ ಸಹವಿದ್ಯುತ್‌ ಘಟಕಗಳಿಂದ ಗ್ರಿಡ್‌ಗೆ ಸರಬರಾಜು ಆಗುವ ವಿದ್ಯುತ್‌ಗೆ 
ವಿಶೇಷ ದರ ನೀಡಿ, ಬಿಲ್ಲನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪಾವತಿಸಬೇಕೆಂದು ಕೋರಿದ್ದಾರೆ. 

15) ಈ ವಿಷಯವನ್ನು ವಿವರವಾಗಿ ಪರಿಶೀಲಿಸಲಾಯಿತು. ಕಬ್ಬಿನಸಿಪ್ಪೆ ಬೆಲೆಯು ಸಧ್ಯಕ್ಕೆ ಪ್ರತಿ ಟನ್‌ಗೆ ರೂ.2,000/- 
ಇರುತ್ತದೆ. ವಿವಿಧ ಉರುವಲನ್ನು ಉಪಯೋಗಿಸುವ ಸಕ್ಕರೆ ಕಾರ್ಯಾನೆಗಳು, 6000 K.Cal/Kg ಕ್ಯಾಲರಿಫಿಕ್‌ ಮೌಲ್ಯ 
ಹೊಂದಿರುವ ಆಮದಾದ ಕಲ್ಲಿದ್ದಲನ್ನು ಪ್ರತಿ ಟನ್‌ಗೆ ರೂ.8000.00 ಗಳಿಗೆ ಖರೀದಿಸುತ್ತಿವೆ. ಸಕ್ಕರೆ ಕಾರ್ಯಾನೆಯವರ 
ಹೇಳಿಕೆಯ ಪ್ರಕಾರ, ಕಬ್ಬಿನಸಿಪ್ಪೆ ಮತ್ತು ಆಮದಾದ ಕಲ್ಲಿದ್ದಲನ್ನು ಉಪಯೋಗಿಸುವ ಪ್ರಮಾಣವು 1:2. ಮೆ : ಸೌತ್‌ ಇಂಡಿಯಾ 
ಶುಗರ್‌ ಮಿಲ್ಫ್‌ ಅಸೋಸಿಯೇಷನ್‌ ಸಂಸ್ಥೆಯು, ತಮಿಳುನಾಡು ವಿದ್ಯುತ್‌ ಮಂಡಳಿಯು ಪ್ರತಿ ಯೂನಿಟ್‌ಗೆ ರೂ.7.40 
ದರವನ್ನು ನೀಡಲು ಒಪ್ಪಿರುವ ಪತ್ರ ಒದಗಿಸಿದೆ. 

16) ರಾಜ್ಯದಲ್ಲಿ ವಿದ್ಯುತ್‌ನ ತೀವ್ರ ಕೊರತೆಯಿಂದಾಗಿ, ಸಹ ವಿದ್ಯುತ್‌ ಸಕ್ಕರೆ ಘಟಕಗಳಿಂದ ಕಡಿಮೆ ಅವಧಿಗೆ ವಿದ್ಯುತ್‌ 
ಖರೀದಿ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯ ಸಚಿವ ಸಂಪುಟದ ಮುಂದೆ ದಿನಾಂಕ: 27-11-2008ರಂದು ಮಂಡಿಸಿದ್ದು, ಈ 
ಪ್ರಸ್ತಾವನೆಗೆ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಇದರೊಂದಿಗೆ ವಿದ್ಯುತ್‌ ಖರೀದಿಗಾಗಿ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಬಡ್ಡಿ ರಹಿತ ಸಾಲ ನೀಡಲೂ ಸಹ ಸಚಿವ ಸಂಪುಟವು ಅನುಮೋದಿಸಿದೆ. ಆದುದರಿಂದ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 391 ಎನ್‌ಸಿಇ 2008 (2), ಬೆ೦ಗಳೂರು, ದಿನಾಂಕ: 17ನೇ ಡಿಸೆಂಬರ್‌ -2008 
ಎ) ಮೇಲೆ ನಮೂದಿಸಿರುವ ಕಾರಣಗಳಿಂದಾಗಿ ಈ ಕೆಳಗಿನವುಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ :- 
1 ಡಿಸೆಂಬರ್‌ 2008 ರಿಂದ ಮೇ 2009ರವರೆಗೆ ದಿನದ 24 ಗ೦ಟೆಗಳಲ್ಲಿಯೂ ಸಹ ವಿದ್ಯುತ್‌ ಸಕ್ಕರೆ 
ಘಟಕಗಳಿಂದ ಉತ್ಪಾದನೆ ಆಗುವ ವಿದ್ಯುತ್ತನ್ನು ರೂ.7.25/Kwಗh ಗೆ ಖರೀದಿಸಲು ; 
1) ಯಾವ ಸಹ ವಿದ್ಯುತ್‌ ಸಕ್ಕರೆ ಘಟಕಗಳು ವಿದ್ಯುತ್ತನ್ನು ಗ್ರಿಡ್‌ಗೆ ಸರಬರಾಜು ಮಾಡುತ್ತಾರೆಯೋ ಅವರಿಗೂ 
ರೂ.7.25/ ೧ ನಂತೆ ಪಾವತಿಸಲು. 
ಬಿ) 1:2 ಪ್ರಮಾಣದಲ್ಲಿ ಕಬ್ಬಿನಸಿಪ್ಪೆ ಮತ್ತು ಕಲ್ಲಿದ್ದಲನ್ನು ಉಪಯೋಗಿಸುವ ಸಕ್ಕರೆ ಕಾರ್ಲಾನೆಯವರು ವಿದ್ಯುತ್ತನ್ನು 
ರಾಜ್ಯ ವಿದ್ಯುತ್‌ ಜಾಲಕ್ಕೆ (ಗ್ರಿಡ್‌) ನೀಡುತ್ತಾರೋ ಅಂತಹವರಿಗೂ ಈ ಬೆಲೆಯು ಅನ್ವಯಿಸುತ್ತದೆ. 

ಸಿ) ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗದ ಅನುಮೋದನೆಯನ್ನು ಪಡೆಯಬೇಕೆಂಬ ಷರತ್ತಿಗೊಳಪಟ್ಟು 
ಈಗಾಗಲೇ ವಿದ್ಯುತ್‌ ಖರೀದಿ ಒಪ್ಪಂದದಡಿಯಲ್ಲಿ (PPA) ವಿದ್ಯುತ್‌ ಸರಬರಾಜು ಮಾಡಲು ಒಪ್ಪಿರುವ ಸಹ 
ವಿದ್ಯುತ್‌ ಸಕ್ಕರೆ ಘಟಕಗಳಿಗೆ ಈ ದರವು ಅನ್ವಯಿಸುವುದು. 

ಡಿ) ಸಹ ವಿದ್ಯುತ್‌ ಸಕ್ಕರೆ ಘಟಕಗಳಿಂದ ದಿನ ಪ್ರತಿ ಆಧಾರದಲ್ಲಿ ವಿದ್ಯುತ್ತನ್ನು ಸ್ವೀಕರಿಸಲು ಸರ್ಕಾರದಿಂದ ನೀಡುವ 
ಬಡ್ಡಿ ರಹಿತ ಸಾಲ ವಿದ್ಯುತ್‌ ಸರಬರಾಜು ಕಂಪನಿಯವರಿಗೆ ಪಾವತಿಸುವುದನ್ನು ಹಾಗೂ ಹದಿನೈದು 
ದಿನಕ್ಕೊಮ್ಮೆ ಸಹ ವಿದ್ಯುತ್‌ ಉತ್ಪಾದನಾ ಘಟಕದವರಿಗೆ ಹಣ ಸಂದಾಯವಾಗುವುದನ್ನು ಮೇಲುಸ್ತುವಾರಿ 
ಮಾಡಲು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರ 
ನೀಡಲಾಗಿದೆ. 

ಇ) ಆಮದು ಕಲ್ಲಿದ್ದಲು/ಕಬ್ಬಿನಸಿಪ್ಪೆ ಬೆಲೆಯಲ್ಲಿ ಹೆಚ್ಚಿನ ಬದಲಾವಣೆಯಾದಲ್ಲಿ ಅದರಿಂದಾಗಿ ವಿದ್ಯುತ್ತನ್ನು 
ಖರೀದಿಸಲು ಮಾಡಿದ ಲೆಕ್ಕವನ್ನು ಪರಿಷ್ಕರಿಸಲು, ಈ ವಿಷಯವನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ವರದಿ ಸಲ್ಲಿಸುವುದು. ಅಂತಹ ಸಂದರ್ಭದಲ್ಲಿ 
ಸರ್ಕಾರವು ಈ ವಿಷಯವನ್ನು ಪುನರಾವಲೋಕಿಸುವುದು. 


೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಎಫ್‌) ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಸಹ ವಿದ್ಯುತ್‌ ಸಕ್ಕರೆ ಘಟಕಗಳಿಂದ ವಿದ್ಯುತ್ತನ್ನು ಖರೀದಿಸಲು 
ಹೆಚ್ಚುವರಿಯಾಗಿ ಬೇಕಾಗುವ ಹಣವನ್ನು ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ 
ಬಿಡುಗಡೆಗೊಳಿಸಲು ಪ್ರತಿ ತಿ೦ಗಳು ರಾಜ್ಯ ಸರ್ಕಾರವು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರಿಗೆ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ಹಣ ಬಿಡುಗಡೆಗೊಳಿಸುವುದು. 
ಜಿ) ಸಕ್ಕರೆ ಕಾರ್ಬಾನೆಯವರು ಉಪಯೋಗಿಸುವ ಆಮದು ಕಲ್ಲಿದ್ದಲಿನ ಪ್ರಮಾಣವನ್ನು ಮತ್ತು ಗುಣಮಟ್ಟವನ್ನು 
ಮೇಲಿಂದ ಮೇಲೆ ಪರೀಕ್ಷಿಸಿ, ಸೂಕ್ತ ಕ್ರಮ ಕೈಗೊಳ್ಳಲು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರ ನೀಡಲಾಗಿದೆ. ಸಕ್ಕರೆ ಕಾರ್ಯಾನೆಗಳು ವಿದ್ಯುತ್‌ ಉತ್ಪಾದನೆಗೆ ಆಗುವ 
ಖರ್ಚನ್ನು ಸಮರ್ಥನೆ ಮಾಡಿಕೊಳ್ಳಲು ಅಗತ್ಯವಾದ ದಾಖಲೆಗಳನ್ನು ಕೋರಿದಾಗ ಒದಗಿಸತಕ್ಕದ್ದು. 
ಹೆಚ್‌) ಈ ಆದೇಶವು 1ನೇ ಡಿಸೆಂಬರ್‌ 2008ರಿಂದ ಜಾರಿಗೆ ಬರುತ್ತದೆ. 
ಈ ಆದೇಶವನ್ನು ಭಾರತ ಚುನಾವಣಾ ಆಯೋಗವು ಪತ್ರ ಸಂಖ್ಯೆ 100/KT-LA/2008 ದಿನಾ೦ಕ:16-12-2008ರಲ್ಲಿ 
ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1697 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 


ವಿಷಯ: ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಹಾಗೂ 
ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಪರಿಚಾರಕ ದರ್ಜೆ-2 ಮತ್ತು ಸಹಾಯಕ ಮಾರ್ಗದಾಳು 
ಹುದ್ದೆಗಳಿಗೆ ನೇಮಕಾತಿ ಮಾಡಿರುವ ಕುರಿತು - ಲೋಕಾಯುಕ್ತ ತನಿಖೆ. 

ಓದಲಾಗಿದೆ: ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರ ಅರೆ 
ಸರ್ಕಾರಿ ಪತ್ರ ಸಂಖ್ಯೆಕವಿಪ್ರನಿನಿ/ಬಿ16/3434/ 2008-09, ದಿನಾಂಕ:20-10-2008. 


1) 2003 ರಿಂದ 2007ರವರೆಗೆ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು 
ಕಂಪನಿಗಳಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡಿದ್ದು ಈ ಪೈಕಿ ಕೆಲವು ಹುದ್ದೆಗಳ ನೇಮಕಾತಿಗಳು ಪಾರದರ್ಶಕವಾಗಿ 
ನಡೆದಿಲ್ಲ ಮತ್ತು ಇದರಲ್ಲಿ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಹಾಗೂ ಇನ್ನೂ ಕೆಲವು ವೈಪರೀತ್ಯಗಳು ನಡೆದಿವೆ 
ಎಂದು ದೂರುಗಳಿವೆ. ಈ ಕುರಿತು ಪರಿಶೀಲಿಸಿ, ವಿವರಣೆಯನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತರವರಿಂದ ಪಡೆಯಲಾಗಿದೆ. 

2) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಇವರು ಮೇಲೆ ಓದಲಾದ 
ಸತ್ರದಲ್ಲಿ, ಕೂಲಂಕಷವಾಗಿ ಪರಿಶೀಲಿಸಿ, ಪಾರದರ್ಶಕತೆ / ಅವಶ್ಯಕತೆ ಆಧಾರದ ಮೇಲೆ ವಿವರವಾದ ವರದಿಯನ್ನು 
ರ್ಕಾರಕ್ಕೆ ಸಲ್ಲಿಸಿರುತ್ತಾರೆ... ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿವಿಧ ವಿದ್ಯುತ್‌ ಸರಬರಾಜು 
ಕಂಪನಿಗಳಲ್ಲಿ 2003 ರಿಂದ 2007ರವರೆಗೆ 19 ವಿವಿಧ ವೃಂದಗಳಲ್ಲಿ ಒಟ್ಟು 12281 ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗಿದೆ. 19 
ವಿವಿಧ ವರ್ಗಗಳ ಹುದ್ದೆಗಳ ನೇಮಕಾತಿ ಪೈಕಿ 2 ವರ್ಗದ ಹುದ್ದೆಗಳು ಅಂದರೆ, (ಅ) ಸ್ಟೇಷನ್‌ ಪರಿಚಾರಕ ದರ್ಜೆ-2 ಮತ್ತು 
(ಬಿ) ಸಹಾಯಕ ಮಾರ್ಗದಾಳು ಹುದ್ದೆಗಳ ನೇಮಕಾತಿ ಕುರಿತು ದೂರುಗಳು ಬಂದಿರುತ್ತವೆ ಎಂದು ವರದಿಯಲ್ಲಿ 
ತಿಳಿಸಿರುತ್ತಾರೆ. 

3) ಸ್ಟೇಷನ್‌ ಪರಿಚಾರಕ ದರ್ಜೆ-2 ನೇಮಕಾತಿ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ತಾವು ಸಹನಾಶಕ್ತಿ 
ಪರೀಕ್ಷೆಯನ್ನು ಉತ್ತಮವಾಗಿ ನಿರ್ವಹಿಸಿದ್ದರೂ ಆಯ್ಕೆಯಾಗಿರುವುದಿಲ್ಲವೆಂದು ದೂರಿರುತ್ತಾರೆ. ಈ ಆಯ್ಕೆಯನ್ನು ಐ.ಟಿ.ಐ.ನಲ್ಲಿ 
ಹಾಗೂ ಸಹನಾಶಕ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ನಿರ್ವಹಣೆಯ ಮೇರೆಗೆ ಆಯ್ಕೆ ಸಮಿತಿಯು ನೀಡಿರುವ ಅಂಕಗಳ ಆಧಾರದ 
ಮೇರೆಗೆ, ಅಂತಿಮ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿದೆ. ಈ ಆಯ್ಕೆ ಕುರಿತು ಕೆಲವು ಅಭ್ಯರ್ಥಿಗಳು ಮಾನ್ಯ ಉಚ್ಛ 
ನ್ಯಾಯಾಲಯಲ್ಲಿ ಮೊಕದ್ದಮೆಯನ್ನು ಹೂಡಿದ್ದು ಅದು ಬಾಕಿ ಇರುತ್ತದೆ ಎಂದು ವರದಿಯಿ೦ದ ತೋರಿಬರುತ್ತದೆ. 

4) ಮೇಲೆ ತಿಳಿಸಿದ ವಿವಿಧ ವೃಂದಗಳ ನೇಮಕಾತಿ ಬಗ್ಗೆ ಪರಿಶೀಲಿಸಿ ನೋಡಲಾಗಿ ಈ ಕೆಳಗೆ ನಮೂದಿಸಲಾದ 
ಹುದ್ದೆಗಳಿಗೆ 2007ನೇ ಸಾಲಿನಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಂದೇ ಪ್ರದೇಶದ ಹಾಗೂ ಒಂದೇ 
ವರ್ಗದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಆಯ್ಕೆ ನಡೆದಿರುವ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕ೦ಡು ಬರುತ್ತಿದೆ: 


1) ಸ್ಟೇಷನ್‌ ಪರಿಚಾರಕ ದರ್ಜೆ-2 - ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
2) ಸಹಾಯಕ ಮಾರ್ಗದಾಳು - ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 
3) ಸಹಾಯಕ ಮಾರ್ಗದಾಳು - ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
4) ಸಹಾಯಕ ಮಾರ್ಗದಾಳು - ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
5) ಸಹಾಯಕ ಮಾರ್ಗದಾಳು - ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


el 


2 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೧೭ 





5) ಈ ಕುರಿತು ಹೆಚ್ಚಿನ ವಿಚಾರಣೆ ನಡೆಸಲು 1984ರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ ಪ್ರಕರಣ 7 (2%) 
ಅಡಿಯಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ಆದುದರಿಂದ, ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 5 ಸ್ವೀಮರ 2008 (1), ಬೆಂಗಳೂರು, ದಿನಾಂಕ: 05ನೇ ನವೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಸಂದರ್ಭದಲ್ಲಿ, 2007ನೇ ಸಾಲಿನಲ್ಲಿ, ಈ ಕೆಳಗೆ ನಮೂದಿಸಲಾದ ಹುದ್ದೆಗಳಿಗೆ ಅದರ 
ಎದುರು ನಮೂದಿಸಿರುವ ನಿಗಮ / ಕಂಪನಿಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಂದೇ ಪ್ರದೇಶದ 
ಹಾಗೂ ಒಂದೇ ವರ್ಗದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಆಯ್ಕೆಯಲ್ಲಿ ನಡೆದಿರಬಹುದಾದ ವೈಪರೀತ್ಯಗಳು 
(abnormalities) ಅಥವಾ ಅಕ್ರಮಗಳ (69/8075) ಬಗ್ಗೆ ವಿವರವಾದ ವಿಚಾರಣೆ ನಡೆಸಲು 1984ರ ಕರ್ನಾಟಕ 
ಲೋಕಾಯುಕ್ತ ಅಧಿನಿಯಮ ಪ್ರಕರಣ 7 (2%) ಅಡಿಯಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ವಹಿಸಲಾಗಿದೆ: 

1) ಸ್ಟೇಷನ್‌ ಪರಿಚಾರಕ ದರ್ಜೆ-2 - ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 

2) ಸಹಾಯಕ ಮಾರ್ಗದಾಳು - ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 

3) ಸಹಾಯಕ ಮಾರ್ಗದಾಳು - ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 

4) ಸಹಾಯಕ ಮಾರ್ಗದಾಳು - ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 

5) ಸಹಾಯಕ ಮಾರ್ಗದಾಳು - ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
ಸದರಿ ವಿಚಾರಣೆಗೆ ಸಂಬಂಧಿಸಿದಂತೆ ಪರಿಶೀಲನಾ ಅಂಶಗಳು ಈ ಕೆಳಕಂಡಂತೆ ಇರುತ್ತವೆ: 

ಅ) ಸದರಿ ನೇಮಕಾತಿಯನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು 
ಕಂಪನಿಗಳ ಅವಶ್ಯಕತೆ ಆಧಾರದ ಮೇಲೆ ಮಾಡಲಾಗಿದೆಯೇ? 

ಆ) ಸದರಿ ನೇಮಕಾತಿಗಳಲ್ಲಿ ಸಾಮಾನ್ಯ ನೇಮಕಾತಿ / ವಿಶೇಷ ನೇಮಕಾತಿ ನಿಯಮಗಳಲ್ಲಿನ ಕಾರ್ಯ 
ವಿಧಾನವನ್ನು ಅನುಸರಿಸಲಾಗಿದೆಯೇ? ಹಾಗೂ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳು / 
ಆದೇಶಗಳನ್ನು ಪಾಲಿಸಲಾಗಿದೆಯೇ? 

ಇ) ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲಾಗಿದೆಯೇ? ಇಲ್ಲದಿದ್ದಲ್ಲಿ. ಸದರಿ ನೇಮಕಾತಿ 
ಪ್ರಕ್ರಿಯೆಯಲ್ಲಿ ವೈಪರೀತ್ಯ (abnormality) ಅಥವಾ ಅಕ್ರಮಗಳು ನಡೆದಿವೆಯೇ? 

ಈ) ರಚಿಸಲಾಗಿದ್ದ ಆಯ್ಕೆ ಸಮಿತಿಯು ಸದರಿ ನೇಮಕಾತಿಗೆ ಸಂಬಂಧಿಸಿದ ಅಗತ್ಯ ದಾಖಲಾತಿಗಳನ್ನು 
ಪರಿಶೀಲಿಸಿ ನಡವಳಿಯನ್ನು ನಿರ್ವಹಿಸಿದೆಯೇ? 

ಉ) ಸದರಿ ಆಯ್ಕೆ / ನೇಮಕಾತಿ ಪ್ರಕ್ರಿಯೆಯಲ್ಲಿ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆಯೇ? 

ಊ) ಸದರಿ ಆಯ್ಕೆ / ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದಾದರೂ ಒಂದೇ ಭಾಗದ / ವರ್ಗದ ಅಭ್ಯರ್ಥಿಗಳಿಗೆ 
ಹೆಚ್ಚಿನ ಅಂಕ ನೀಡಿ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ಕೆ / ನೇಮಕಾತಿ ಮಾಡಲಾಗಿದೆಯೇ? ಮತ್ತು 

ಯ) ವೈಪರೀತ್ಯ, ಅಕ್ರಮ / ಅನ್ಯಾಯಗಳು ನಡೆದಿದ್ದರೆ, ಅವುಗಳು ಮರುಕಳಿಸದಂತೆ ತೆಗೆದುಕೊಳ್ಳಬಹುದಾದ 
ಪರಿಹಾರೋಪಾಯ ಕ್ರಮಗಳ ಬಗ್ಗೆ ಶಿಫಾರಸ್ಸು. 

ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿ ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವುದು. 
ಈ ಪ್ರಕರಣಕ್ಕೆ ಅಗತ್ಯವಿರುವ ಮೂಲ ಕಡತಗಳು / ದಾಖಲಾತಿಗಳನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ಪ್ರಸರಣ ನಿಗಮ ನಿಯಮಿತ, ಬೆ೦ಗಳೂರು ಇವರು ಮಾನ್ಯ ಲೋಕಾಯುಕ್ತರಿಗೆ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1572 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ವಿಷಯ: ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 

ನಿಯಮಿತದಲ್ಲಿ ವಿವಿಧ ಹುದ್ದೆಗಳಿಗೆ 40 ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿರುವ ಕುರಿತು - 
ಲೋಕಾಯುಕ್ತ ತನಿಖೆ. 

ಓದಲಾಗಿದೆ: ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, 

ಬೆ೦ಗಳೂರು ಇವರ ಪತ್ರ ಸಂಖ್ಯೆಕೆಆರ್‌ಇಡಿ/01/ಎಂಡಿ/ಎಡಿಎಂ/2008/1752, ದಿನಾಂಕ:20-10-2008. 


ವಿದ್ಯುತ್‌ 


ಪ್ರಸ್ತಾವನೆ: 

1 ಮೇಲೆ ಓದಲಾದ ಪತ್ರದಲ್ಲಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ ಸಂಸ್ಥೆಯಲ್ಲಿ 2004-05 ಮತ್ತು 2006 507ನೇ ಸಾಲಿನಲ್ಲಿ ವಿವಿಧ ಹುದ್ದೆಗಳಿಗೆ 40 ಅಭ್ಯರ್ಥಿಗಳ ನೇಮಕಾತಿಯನ್ನು 
ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಮಾಡಲಾಗಿದ್ದು, ಸರ್ಕಾರದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ನು. 
ಅಭ್ಯರ್ಥಿಗಳನ್ನು ನೇಮಕ ಮಾಡುವಾಗ ಪಾಲಿಸಲಾಗಿರುವುದಿಲ್ಲವೆಂದು ಹಾಗೂ ಆಯ್ಕೆ ಸಮಿತಿಯನ್ನು ರಚಿಸಿರುವುದಿಲ್ಲವೆಂದು. 


೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಮತ್ತು ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಹೊರಡಿಸಿರುವುದಿಲ್ಲವೆಂದು ಸರ್ಕಾರಕ್ಕೆ ವರದಿ 
ಮಾಡಿರುತ್ತಾರೆ. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಲ್ಲಿ ಮೇಲ್ಕಂಡ 40 ಅಭ್ಯರ್ಥಿಗಳನ್ನು 
ನೇಮಕಾತಿ ಮಾಡುವಾಗ ಚಾಲ್ತಿಯಲ್ಲಿರುವ ಸರ್ಕಾರದ ಸಾಮಾನ್ಯ ನೇಮಕಾತಿ ಆದೇಶಗಳು / ಮೀಸಲಾತಿ ನಿಯಮಗಳು, 
ಇತ್ಯಾದಿಗಳನ್ನು ಪಾಲಿಸದೇ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಈ ಕುರಿತು ಹೆಚ್ಚಿನ ವಿಚಾರಣೆಯನ್ನು ನಡೆಸಲು 
ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ 1984ರ ಕಲಂ 7 (2ಸಿ) ಅಡಿಯಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ಪ್ರಕರಣವನ್ನು 
ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ಆದುದರಿಂದ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 5 ಸ್ವೀಮರ 2008 (2), ಬೆ೦ಗಳೂರು, ದಿನಾಂಕ: 5ನೇ ನವೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಸಂದರ್ಭದಲ್ಲಿ, 2004-05 ಮತ್ತು 2006-07ನೇ ಸಾಲಿನಲ್ಲಿ ಕರ್ನಾಟಕ 

ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಲ್ಲಿ ಅನುಬಂಧದಲ್ಲಿ ನಮೂದಿಸಿರುವ ವಿವಿಧ ಹುದ್ದೆಗಳಿಗೆ 40 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಚಾಲ್ತಿಯಲ್ಲಿರುವ ಸಾಮಾನ್ಯ ನೇಮಕಾತಿ ನಿಯಮಗಳನ್ನು 
ಪಾಲಿಸದೆ, ಅಭ್ಯರ್ಥಿಗಳ ನೇಮಕಾತಿಯಲ್ಲಿ ನಡೆದಿರಬಹುದಾದ ವೈಪರೀತ್ಯಗಳು (abnormalities) ಅಥವಾ ಅಕ್ರಮಗಳ 
(69/೦೧೨5) ಬಗ್ಗೆ ವಿವರವಾದ ವಿಚಾರಣೆ ನಡೆಸಲು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ 1984ರ ಕಲಂ 7 (2A) 
ಅಡಿಯಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ವಹಿಸಲಾಗಿದೆ. 

ಸದರಿ ವಿಚಾರಣೆಗೆ ಸಂಬಂಧಿಸಿದಂತೆ ಪರಿಶೀಲನಾ ಅಂಶಗಳು ಈ ಕೆಳಕಂಡಂತೆ ಇರುತ್ತವೆ:- 

ಅ) ಸದರಿ ನೇಮಕಾತಿಯನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಅವಶ್ಯಕತೆ 
ಆಧಾರದ ಮೇಲೆ ಮಾಡಲಾಗಿದೆಯೇ? 

ಆ) ಸದರಿ ನೇಮಕಾತಿಗಳಲ್ಲಿ ಸಾಮಾನ್ಯ ನೇಮಕಾತಿ / ವಿಶೇಷ ನೇಮಕಾತಿ ನಿಯಮಗಳಲ್ಲಿನ ಕಾರ್ಯ 
ವಿಧಾನವನ್ನು ಅನುಸರಿಸಲಾಗಿದೆಯೇ? ಹಾಗೂ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳು / 
ಆದೇಶಗಳನ್ನು ಪಾಲಿಸಲಾಗಿದೆಯೇ? 

ಇ) ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲಾಗಿದೆಯೇ? ಇಲ್ಲದಿದ್ದಲ್ಲಿ, ಸದರಿ ನೇಮಕಾತಿ 
ಪ್ರಕ್ರಿಯೆಯಲ್ಲಿ ವೈಪರೀತ್ಯ (abnormality) ಅಥವಾ ಅಕ್ರಮಗಳು ನಡೆದಿವೆಯೇ? 

ಈ) ರಚಿಸಲಾಗಿದ್ದ ಆಯ್ಕೆ ಸಮಿತಿಯು ಸದರಿ ನೇಮಕಾತಿಗೆ ಸಂಬಂಧಿಸಿದ ಅಗತ್ಯ ದಾಖಲಾತಿಗಳನ್ನು 
ಪರಿಶೀಲಿಸಿ ನಡವಳಿಯನ್ನು ನಿರ್ವಹಿಸಿದೆಯೇ? 

ಉ) ಸದರಿ ಆಯ್ಕೆ / ನೇಮಕಾತಿ ಪ್ರಕ್ರಿಯೆಯಲ್ಲಿ ಪ್ರತಿಭಾವ೦ತ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆಯೇ? 

ಊ) ಸದರಿ ಆಯ್ಕೆ / ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದಾದರೂ ಒಂದೇ ಭಾಗದ / ವರ್ಗದ ಅಭ್ಯರ್ಥಿಗಳನ್ನು 
ಹೆಚ್ಚಿನ ಪ್ರಮಾಣದಲ್ಲಿ ಆಯ್ಕೆ / ನೇಮಕಾತಿ ಮಾಡಲಾಗಿದೆಯೇ? ಮತ್ತು 

ಖಯ) ವೈಪರೀತ್ಯ, ಅಕ್ರಮ / ಅನ್ಯಾಯಗಳು ನಡೆದಿದ್ದರೆ, ಅವುಗಳು ಮರುಕಳಿಸದಂತೆ ತೆಗೆದುಕೊಳ್ಳಬಹುದಾದ 
ಪರಿಹಾರೋಪಾಯ ಕ್ರಮಗಳ ಬಗ್ಗೆ ಶಿಫಾರಸ್ಸು. 

ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿ ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವುದು. 

ಈ ಪ್ರಕರಣಕ್ಕೆ ಅಗತ್ಯವಿರುವ ಮೂಲ ಕಡತಗಳು / ದಾಖಲಾತಿಗಳನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 

ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇವರು ಮಾನ್ಯ ಲೋಕಾಯುಕ್ತರಿಗೆ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 5 ಸ್ಟೀಮರ 2008 (2), ದಿನಾಂಕ 5-11-2008ಕ್ಕೆ ಅನುಬಂಧ 















































ಕ್ರಮ ಪದನಾಮ ಕ್ರಮ ಪದನಾಮ 
ಸಂಖ್ಯೆ ಸಂಖ್ಯೆ 
2004-05 21 | ಸಹಾಯಕರು-ರಾಜ್ನ ವಿದ್ದುತ್‌ ಉದ್ದಾನವನ 
1 ಸಹಾಯಕ ತಾಂತ್ರಿಕ ಅಧಿಕಾರಿ 22 |ಶೀಘಲಿಪಿಗಾರ್ತಿ 
2 ಕಿರಿಯ ಅಭಿಯಂತರರು 23 | ಬೆರಳಚ್ಚುಗಾರರು 
3 ಪ್ರಥಮ ದರ್ಜೆ ಸಹಾಯಕರು 24 |ದಿತೀಯ ದರ್ಜೆ ಸಹಾಯಕರು 
4 ದ್ವಿತೀಯ ದರ್ಜೆ ಸಹಾಯಕರು 25 | ದ್ವಿತೀಯ ದರ್ಜೆ ಸಹಾಯಕರು 
5 ಪಿವೂನ್‌ 26 | ವಿದ್ಯುತ್‌ ಸಂರಕ್ಷಣೆ (ದ್ವಿತೀಯ ದರ್ಜೆ 
ಸಹಾಯಕರು) 
2006-07 27 | ವಿತರಣೆ (ದ್ವಿತೀಯ ದರ್ಜೆ ಸಹಾಯಕರು) 
6 ಯೋಜನಾ ಅಭಿಯಂತರರು 28 | ದ್ವಿತೀಯ ದರ್ಜೆ ಸಹಾಯಕರು 
7,8,9, | ಸಹಾಯಕ ತಾಂತ್ರಿಕ ಅಧಿಕಾರಿ 29 __ಸಿಡಿಎಂ ಯೋಜನಾ ಸಹಾಯಕರು 






























































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೧೯ 
10 ಸಹಾಯಕರು-ಅರಣ್ಯ ಪ್ರಕರಣ 30 ಎಸೆಪ್ಪನಿಸ್ಟ್‌ 
11 ಲೆಕ್ಕ ಸಹಾಯಕರು 31 |ಸಿಡಿಎಂ, ಫೀಲ್ಡ ಸಹಾಯಕರು 
12 ಪ್ರಥಮ ದರ್ಜೆ ಸಹಾಯಕರು 32 ಎಲೆಕ್ಟ್ರಿಷಿಯನ್‌ 
13 ಪ್ರಥಮ ದರ್ಜೆ ಸಹಾಯಕರು 33 [ಡಾಟಾ ಎಂಟ್ರಿ ಆಪರೇಟರ್‌ 
14 ಪ್ರಥಮ ದರ್ಜೆ ಸಹಾಯಕರು 34 | ಸಹಾಯಕರು ರಾಜ್ಯ ವಿದ್ಯುತ್‌ ಉದ್ಯಾನವನ 
15 ಸಹಾಯಕರು-ಆದಿತ್ಯ ಸೌರಶಕ್ತಿ ಅಂಗಡಿ 35 | ಚಾಲಕರು 
16 ಹಿಲ್ಲ ಸಹಾಯಕರು-ವಿದ್ದುತ್‌ ಸಂರಕ್ಷಣೆ 36 | ಚಾಲಕರು 
17 ಸಹಾಯಕರು-ವಿದ್ದುತ್‌ ಸಂರಕ್ಷಣೆ 37 | ಚಾಲಕರು 
18 | ಸಹಾಯಕರು ಪ್ರಚಾರ ಕಾರ್ಯ 38 | ಪಿವೂನ್‌ 
19 ಸಹಾಯಕರು ವಿದ್ಯುತ್‌ ಸಂರಕ್ಷಣೆ ಸಾರ್ವಜನಿಕ | 39 |ಪಿವೂನ್‌ 
ತಿಳುವಳಿಕೆ 
20 ಸಹಾಯಕರು-ಪವನ ಮತ್ತು ಸೌರಶಕ್ತಿ ಹೈಬ್ರಿಡ್‌ 40 | ಫಿವೂನ್‌ 
ವಿಭಾಗ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1573 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
COMMERCE AND INDUSTRIES SECRETARIAT 
Sub: Permission to M/s Power Company of Karnataka Limited., KPTCL Building K.G.Road, 
Kaveri Bhavan, Bangalore,. (Location: Near Hidkal Dam,) to establish “1000 MW Coal 
Based Power Plant” in Ghataprabha, Belgaum District-Reg. 
Read: Proceedings of the 13" State High Level Clearance Committee (SHLCC) meeting held 
on 13.03.2008 
Preamble: 


The Proposal of M/s Power Company of Karnataka Limited., KPTCL Building K.G.Road, Kaveri 
Bhavan, Bangalore,. (Location: Near Hidkal Dam,) in Ghataprabha, Belgaum District, is to establish 
“1000 MW Coal Based Power Plant” in 2000 acres of land at Ghataprabha, Belgaum District, with an 
investment of Rs.4800.00 crores. The project proposes to provide employment to about 1000 persons. 
The company had requested for approval of the project and sanction of various infrastructure facilities as 
well as incentives and concessions. 

The State High Level Clearance Committee (SHLCC) in its meeting held on 13.03.2008, after 
detailed discussion of the project proposal approved the expansion project of M/s Power Company of 
Karnataka Limited., and decided to grant Infrastructure facilities and to extend incentives & concessions. 
Hence the following order. 

GOVERNMENT ORDER NO. ೦। 331 SPI 2008, BANGALORE DATED: 27" December 2008 

In the circumstances explained above, the Government is pleased to approve the project 
Proposal of M/s Power Company of Karnataka Limited., KPTCL Building K.G.Road, Kaveri Bhavan, 
Bangalore, (Location: Near Hidkal Dam,) in Ghataprabha, Belgaum District, to establish “1000 MW Coal 
Based Power Plant” in 2000 acres of land at Ghataprabha, Belgaum District, with an investment of 
Rs.4800.00 crores and extend the following infrastructure facilities, incentives and concessions. 
INFRASTRUCTURE FACILITIES 
Land: 

The Committee resolved to recommend to KIADB to acquire and allot 2000 acres of land in 
Ghataprabha, Belgaum District. KIADB to issue preliminary notification after the Company furnishes 
TOR of the project approved by MOEF, GOI and after the approval of R & R package of the Company by 
the Government in Revenue Department. The Company shall provide employment for atleast one 
member of the family of each land loser. 

Power: 5000 KVA power to be serviced from HESCOM 

Water: The allocation of water vide G.O.NO.WRD 28 WBM 2006 dated 18.7.2007. 

















In Krishna Basin Capacity [M.W] Water requirement in Consumptive use considered 
TMC per year / source per year in TMC at 2.5% 
IPP—Ghataprabha 1000 1.56/Hidkal Dam 0.0390 











೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





Incentives and Concessions: Not eligible for incentives. 

R& R Package: The Company shall submit a detailed Relief & Rehabilitation package in respect 
of land losers, persons displaced and affected people for consideration in Revenue Department. 

Environment: The promoters were advised to obtain CFE from KSPCB and Environmental 
Clearance from MOEF, GOI.. No works shall commence prior to obtaining EC. 

Employment: Project proponents shall play a proactive role in enhancing the employability of the 
local job seekers, including the land losers. Further, the Company shall prepare a plan for development of 
human resource required for the project, train local people and provide employment to these trained local 
youth and comply with Government policy of Employment to local people i.e., Dr. Sarojini Mahishi report. 
A copy of human resource development plan shall be sent to the Commissioner for 1.೧. & Director of 
Industries and Commerce for monitoring. 

Vendor Development: Where ever there is scope for vendor development for the project, the 
company shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for 1.D. & Director of Industries and Commerce for monitoring. 

Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Government. 

Others: 

1. The promoters shall take all statutory and other necessary clearances and plan approval 
from competent authorities and shall submit milestones/ progress in implementation of the 
project regularly, which will be monitored by the Departments concerned. 

2. Wherever acquisition through Karnataka Industrial Area Development Board, (KIADB) is 
proposed, the project proponents shall provide employment for at least one member of the 
family of each land loser. 

3. In projects which envisage a housing component, the promoters shall reserve 20% of 
residential built-up area of the project for economically weaker sections (LIG) 

4. The project proponents shall provide a map indicating the road connectivity and a note on 
the anticipated circulation pattern, traffic management, etc. Karnataka Udyoga Mitra, (KUM) 
shall share this with the PWD and the Police Department. The project proponents shall 
agree to part with land free of cost for any road widening/traffic mitigation measures that 
may be suggested by Public Works Department (PWD)/Police Department. 

5. In all cases where significant employment is to be created under the proposed project, 
Karnataka Udyoga Mitra, (KUM) shall forward the manpower needs to the Departments of 
Employment & Training and C & | and ensure that skill development programmes are taken 
up in the catchments area of the project. 

This approval is valid for a period of two years from the date of issue. 

By Order and in the name of the President of India, 
P.R. 252 APARNA PAVATE 
Desk Officer (Technical Cell), Commerce & Industries Department. 


Sub: Visit of Official delegation to Dubai from 19" to 23° October 2008 to conduct the road 
show and to visit Industrial homes, Jebel Ali Free Zone and to attend GITEX 
Exhibition. 
Read: 1] G.O.NO.CI 302 SPI 2008 dated 15.10.2008. 
Preamble: 

In the Government Order No. Cl 302 SPl 2008 dated 15.10.2008 approval was accorded for the 
delegation to visit Industrial homes, Jebel Ali Free Zone and to attend GITEX Exhibition and also release 
a sum of Rs.18.00 lakhs from Head of Account 2852-80-800-0-46 modernization 125 infrastructure and 
trade promotion to meet the expenditure towards foreign tour of the delegation. 

Since due to paucity of time and other constraints, the high level delegation has not visited the 
Dubai & not conducted any road shows meeting etc. 

Hence the following order. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಓಿರಿಧಿ 





G.0. No. C1 302 SPI 2008 dated 29" December 2008 
In the circumstances explained in the preamble the Government Order issued on 15.10.2008 
cited under reference is hereby withdrawn and if any amount drawn under the Head of account “2852-80- 
800-0-46 modernization 125 infrastructure and trade promotion” remit to the same Head of Account. 
By Order and in the name of the Governor of Karnataka, 
P.R. 285 V.UMESH 
Principal Secretary to Government, Commerce & Industries Department. 


Sub: Permission to M/s Karnataka Power Corporation Ltd., to establish a “3 x 500 MW Coal 
Based Thermal Power Station” at Kudatini Village, Bellary District-Reg. 
Read: Proceedings of the 13" State High Level Clearance Committee (SHLCC) meeting held 
on 13.03.2008 
Preamble 

The Proposal of M/s Karnataka Power Corporation Ltd., is to establish a “3 x 500 MW Coal 
Based Thermal Power Station” in 2187 acres of land, at Kudatini Village, Bellary District with an 
investment of Rs.6300.00 crores. The company had requested for approval of the project and sanction of 
various infrastructure facilities as well as incentives and concessions. 

The State High Level Clearance Committee (SHLCC) in its meeting held on 13.03.2008, after 
detailed discussion of the project proposal, approved the expansion project of M/s Karnataka Power 
Corporation Ltd., and decided to grant Infrastructure facilities and to extend incentives & concessions. 
Hence the following order. 

GOVERNMENT ORDER NO. CI 128 SPI 2008, BANGALORE DATED: 23° December 2008 

In the circumstances explained above, the Government is pleased to approve the project 
Proposal of M/s Karnataka Power Corporation Ltd., to establish a “3 x 500 MW Coal Based Thermal 
Power Station” in 2187 acres of land, at Kudatini Village, Bellary District with an investment of 
Rs.6300.00 crores and extend the following infrastructure facilities, incentives and concessions. 
INFRASTRUCTURE FACILITIES 
Land: 

KIADB to acquire and allot 2187 acres of land at Kudatini Village, Bellary District. The Company 
shall obtain consent from the land owners for minimum 70% of the proposed area of the project prior to 
commencement of acquisition process by KIADB. 

Power: Not required. 

Water: 7.5 MLD from Krishna/Narayanapur Reservoir as already allocated in principle by Water 
Recourses Department Vide ಅ.೦ No.WRD/28/WBM/2006 Dated 18.7.2007. The Company shall adopt 
rain water harvesting and water recycling. 

Incentives and Concessions: Not eligible for incentives and concessions. 

R& R Package: The Company shall submit a detailed Relief & Rehabilitation package in respect 
of land losers, persons displaced and affected people for consideration in Revenue Department. 

Environment: The promoters shall obtain CFE from KSPCB & ECC from GOI. No civil works 
shall commence prior to obtaining ECC. 

Employment: Project proponents shall play a proactive role in enhancing the employability of 
the local job seekers, including the land losers. Further, the Company shall prepare a plan for 
development of human resource required for the project, train local people and provide employment to 
these trained local youth and comply with Government policy of Employment to local people i.e., Dr. 
Sarojini Mahishi report. A copy of human resource development plan shall be sent to the Commissioner 
for 1.D. & Director of Industries and Commerce for monitoring. 

Vendor Development: Wherever there is scope for vendor development for the project, the 
company shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for 1.D. & Director of Industries and Commerce for monitoring. 

Social Infrastructure Development: The Company shall take up social infrastructure 
development projects in the vicinity of proposed location of the unit. A copy of such projects shall be sent 
to the Government. 

Others: 

1. The promoters shall take all statutory and other necessary clearances and plan approval 
from competent authorities and shall submit milestones/ progress in implementation of the 
project regularly, which will be monitored by the Departments concerned. 

2. Wherever acquisition through Karnataka Industrial Area Development Board, (KIADB) is 
proposed, the project proponents shall provide employment for at least one member of the 
family of each land loser. 


೫೨9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





3. In projects which envisage a housing component, the promoters shall reserve 20% of 
residential built-up area of the project for economically weaker sections (LIG) 

4. The project proponents shall provide a map indicating the road connectivity and a note on 
the anticipated circulation pattern, traffic management, etc. Karnataka Udyoga Mitra, (KUM) 
shall share this with the PWD and the Police Department. The project proponents shall 
agree to part with land free of cost for any road widening/traffic mitigation measures that 
may be suggested by Public Works Department (PWD)/Police Department. 

5. In all cases where significant employment is to be created under the proposed project, 
Karnataka Udyoga Mitra, (KUM) shall forward the manpower needs to the Departments of 
Employment & Training and C & | and ensure that skill development programmes are taken 
up in the catchments area of the project. 

This approval is valid for a period of two years from the date of issue. 

By Order and in the name of the Governor of Karnataka, 
P.R. 428 APARNA PAVATE 
Desk Officer (Technical Cell), Commerce & Industries Department 


Sub: Approval of project Proposal of M/s. Hothur 1508! Pvt Ltd., to set up a unit for 
manufacture of Sponge Iron / Pig Iron, at Kudhithini Village, Bellary Taluk and District - 
Reg. 
Read: Proceedings of the 3° State High Level Clearance Committee [SHLCC] meeting held 
on 03.03.2005. 
Preamble: 

The Proposal of M/s.Hothur 1508! Pvt Ltd.. is to setup a unit for manufacture of Sponge Iron / 
Pig Iron, at Kudhithini Village, Bellary Taluk and District, is to establish (i) a 60,000 TPA Sponge Iron 
and Unit (Phase-1), (1) a 3,00,000 TPA metallurgical coke unit + 25 MW Co-generation (phase-2) (iii) a 
5,00,000 TPA Iron ore pellet plant (Phase-3) and ( iv) a 8,75,000 TPA pig iron plant (phase-4) with an 
investment of Rs.491.27 crores spread over a period of five years, to be located in Kudithini and 
Veniveerapura Villages of Bellary Taluk and District. The company had requested for approval of the 
project and sanction of various infrastructure facilities as well as incentives and concessions. 

The State High Level Clearance Committee (SHLCC) in its meeting held on 03.03.2005, after 
detailed discussion of the project proposal approved the expansion project of M/s.Hothur 1508 Pvt Ltd. 
and decided to grant Infrastructure facilities and to extend incentives & concessions. Hence the following 
order. 

GOVERNMENT ORDER NO. CI 189 SPI 2005, BANGALORE DATED: 12" January 2009 

In the circumstances explained above, the Government is pleased to approve the project 
Proposal of M/s.Hothur lspat Pvt Ltd. to set up a unit for manufacture of Sponge Iron / Pig Iron, at 
Kudhithini Village, Bellary Taluk and District, is to establish (1) a 60,000 TPA Sponge Iron and Unit 
(Phase-1), (ii) a 3,00,000 TPA metallurgical coke unit + 25 MW Co-generation (phase-2) (iii) a 5,00,000 
TPA Iron ore pellet plant (Phase-3) and (iv) a 8,75,000 TPA pig iron plant (phase-4) with an investment 
of Rs.491.27 crores spread over a period of five years, to be located in Kudithini and Veniveerapura 
Villages of Bellary Taluk and District, and extend the following infrastructure facilities, incentives and 
concessions. 

INFRASTRUCTURE FACILITIES 
Land: 

(i) KIADB to acquire 400 acres of land in Kudithini village in Sy.Nos. 278, 279, 280, 281 604A, 
604, B/1, 604 B/2, 604 B/3, 605A, 605B, 606, 607, 608A/B, 610 894A/B, 895, 896 A/B/C, 897, 898, 
899A/B, 900, 901, 902, 907A/B and Sy. Nos. 278, 279, 280 & 281 in Veniverpura Village. The Company 
shall obtain consent from land owners for minimum of 70% of the proposed area of the project before 
commencement of acquisition process by KIADB. 

( ii) Revenue Department to grant permission to purchase 146.86 acres of Agricultural land 
directly by the company for industrial use in Sy.No.282, 293B, 284A, 284C, 285B/1, 285B/2, 286B, 
289,400 A to F,401A to D, 403 & 404 under section 109 of Karnataka Land Reforms Act 1961, subject to 
change of land use from local Planning Authority. 

(iii) The Company shall furnish details of additional 50 acres of land in Sy.No. 186, 187, 188,189 
& 190 along with the railway line in Kuduthini Village, close to Kuduthini railway station for railway siding 
for consideration. 

(iv) The promoters shall set up the plant as per siting guidelines i.e., atleast 500 metres away 
from NH 63 as the land being acquired for this project is abutting the NH. This region shall be maintained 
as green belt and to no other usage will be permitted in this land. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೨೩ 





Power: 1500 KVA to be serviced by HESCOM. The Company shall bear the cost of the 
extension. 

Water: 10MGD of water from Tungabhadra River only during rainy season. The company shall 
adopt rain water harvesting and recycling . 

Incentives and Concessions: As per New Industrial Policy 2006-11. 

Environment : The Company shall obtain CFC from KSPCB and ECE from Government of India, 
no civil works shell commence prior to obtaining ECC. 

Employment: Project proponents shall play a proactive role in enhancing the employability of the 
local job seekers, including the land losers. Further, the Company shall prepare a plan for development of 
human resource required for the project, train local people and provide employment to these trained local 
youth and comply with Government policy of Employment to local people i.e., Dr. Sarojini Mahishi report. 
A copy of human resource development plan shall be sent to the Commissioner for 1.೧. & Director of 
Industries and Commerce for monitoring. 

Vendor Development: Where ever there is scope for vendor development for the project, the 
company shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for 1.D. & Director of Industries and Commerce for monitoring. 

Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Government. 

Others: 

1. The promoters shall take all statutory and other necessary clearances and plan approval from 
competent authorities and shall submit milestones/ progress in implementation of the project 
regularly, which will be monitored by the Departments concerned. 

2. The project proponents shall implement rehabilitation and resettlement plan as per the 
National Rehabilitation and Resettlement Policy -2007. 

3. Wherever acquisition through Karnataka Industrial Area Development Board, (KIADB) is 
proposed, the project proponents shall provide employment for at least one member of the 
family of each land loser. 

4. In projects which envisage a housing component, the promoters shall reserve 20% of 
residential built-up area of the project for economically weaker sections (LIG). 

5. The project proponents shall provide a map indicating the road connectivity and a note on 
the anticipated circulation pattern, traffic management, etc. Karnataka Udyoga Mitra (KUM) 
shall share this with the PWD and the Police Department. The project proponents shall 
agree to part with land free of cost for any road widening/traffic mitigation measures that may 
be suggested by Public Works Department (PWD)/Police Department. 

6. In all cases where significant employment is to be created under the proposed project, 
Karnataka Udyoga Mitra (KUM) shall forward the manpower needs to the Departments of 
Employment & Training and C &1 and ensure that skill development programmes are taken 
up in the catchment area of the project. 

This approval is valid for a period of two years from the date of issue. 

By Order and in the name of the Governor of Karnataka, 
P.R. 312 APARNA PAVATE 
Desk Officer (Technical Cell), Commerce & Industries Department 


Subject: Project proposal of M/s Alagawadi Bireshwar Sugars Pvt. Ltd., to establish “25 MW Co- 
Generation Plant, 100 KLPD Distillery and 50,000 Cubic Meters Per Annum Sugarcane 
Bagasse Based MDF Manufacturing Unit’ at Alagavadi and Alakanur Villages, Raibagh 
Taluk, Belgaum District - Approval for - Orders reg. 
Read: Proceedings of the 15" State High Level Clearance Committee (SHLCC) meeting held 
on 21-8-2008. 


೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





Preamble: 

M/s Alagawadi Bireshwar Sugars Pvt. Ltd., a private limited company, has proposed to establish 
“25 MW Co-Generation Plant, 100 KLPD Distillery and 50,000 Cubic Meters Per Annum Sugarcane 
Bagasse Based MDF Manufacturing Unit’ at Alagavadi and Alakanur Villages, Raibagh Taluk, Belgaum 
District with an investment of Rs. 452.25 Crores. Upon development, this Project is expected to provide 
employment to 400 persons. 

In the proposal submitted before the 15" State High Level Clearance Committee meeting 
(SHLCC) held on 21-8-2008, the Company had requested for various Infrastructure facilities as well as 
incentives and concessions as envisaged in the New Industrial Policy 2006-11 from the Government. The 
State High Level Clearance Committee, after detailed discussion of the project proposal of the said 
Company, vide the proceedings read above, has recommended for approval of the project, to provide 
infrastructural facilities and to extend incentives & concessions as envisaged in the Industrial Policy of the 
State Government 2006-11. 

Government has examined the recommendations made by the State High Level Clearance 
Committee in its 15" Meeting held on 21-8-2008 in all aspects. Hence the following order. 

GOVERNMENT ORDER NO: CI 313 SPI 2008, BANGALORE DATED: 19" DECEMBER 2008 

In the circumstances explained above, Government is pleased to accord approval to 
M/s Alagawadi Bireshwar Sugars Pvt. Ltd., to establish “25 MW Co-Generation Plant, 100 KLPD Distillery 
and 50,000 Cubic Meters Per Annum Sugarcane Bagasse Based MDF Manufacturing Unit’ at Alagawadi 
and Alakanur Villages, Raibagh Taluk, Belgaum District with an investment of Rs. 452.25 Crores and to 
provide employment to 400 persons, with the following infrastructural facilities, incentives and 
concessions: 

INFRASTRUCTURE FACILITIES: 
LAND: 

The Deputy Commissioner, Belgaum District, to Permit the company to purchase 247 acres of 
land for the project U/s 109 of KLR Act at various Sy. Nos. mentioned in Annexure of Alagavadi and 
Alakanur Villages, Raibagh Taluk, Belgaum District and conversion of the land for industrial purposes. 

WATER: Not required. 

POWER: The Company has to enter into a PPA with HESCOM on mutually agreed terms and 
conditions and tariff rate as determined by KERC for supply of 2.5 KW (operational power). 

INCENTIVES & CONCESSIONS: As per New Industrial Policy 2006-11. 

ENVIRONMENT: KSPCB to issue CFE as per their norms. The company shall obtain 
environmental clearance from State. No civil works shall commence prior to obtaining ECC. 

EMPLOYMENT: Project proponents shall play a proactive role in enhancing the employability of 
the local job seekers, including the land losers. Further, the Company shall prepare a plan for 
development of human resources required for the project, train local people and provide employment to 
these trained local youth and comply with Government policy of Employment to local people i.e 
Dr. Sarojini Mahishi report. A copy of human resources development plan shall be sent to the 
Commissioner for 1.0. & Director of Industries and Commerce for monitoring. 

VENDOR DEVELOPMENT: Where ever there is scope for vendor development for the project, 
the company shall prepare a vendor development plan develop local vendors and procure the required 
inputs, components and sub assemblies from these local vendor units. A copy of the vendor development 
plan shall be sent to the Commissioner for 1.D. & Director of Industries and Commerce for monitoring. 

SOCIAL INFRASTRUCTURE DEVELOPMENT: The Company is advised to take up social 
infrastructure development projects in the vicinity of proposed location of the unit. A copy of such projects 
shall be sent to the Government. 

OTHERS: 

The promoter shall take all statutory and other necessary clearances and shall submit milestones 
/ progress in implementation of the project regularly, which will be monitored by the Departments 
concerned. 

This approval is valid for a period of two years from the date of issue. 

By Order and in the name of the Governor of Karnataka, 
APARNA PAVATE 
Desk Officer (Technical Cell), Commerce & Industries Department 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ 


೭೨೫ 





















































































































































ANNEXURE-1 
Vill. Alagawadi and Alakanur, Talraibag, Dist-Belgaum, Karnataka 

Sl. No. Survey No. Extent (Acres) 

1 109/3 2.05 

2 109/1 8.15 

3 108/5/1 1.35 

4 108/5/2a-p1 1.35 

5 108/5/2a-p2 1.35 

6 108/5/2b 1.35 

7 108/5/3 1.35 

8 106/1 27.07 

9 106/2 5.1 

10 106/3 5.1 

11 105/1a 1 

12 105/1b 11.05 

13 104/1 13.15 

14 104/2 10.11 

15 184 16.31 

16 185/1 10 

17 185/2 18.2 

18 103/1 2.14 

19 103/2 2.16 

20 103/3 2.16 

21 103/4 2.1 

22 103/6 2.17 

23 103/7 2.18 

24 103/8 3.06 

25 103/9 2.35 

26 103/11 2.35 

27 103/12 2.35 

28 103/13 2.35 

29 99 5 out of 24.31 

30 102/2a 8.22 

31 102/20/1 6.31 

32 102/20/2 2 

33 102/3 5.06 

34 101/1b 8.05 

35 101/2 4.37 

36 101/3a 4 

37 101/3b 3.06 

38 183 5 out of 27 

39 107/2 

40 107/3 5 out of 30.8 

41 107/1 3.23 

42 107/4a 1.17 

43 107/4b 1.17 

44 107/4c 1.17 

45 107/4d 1.17 

46 107/46 1.19 














೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 
































Sl. No. Survey No. Extent (Acres) 
47 107/41 1.19 
48 107/40 1.22 
Total 246.12 
APARNA PAVATE 
P.R. 253 Desk Officer (Technical Cell), Commerce & Industries Department 


Subject: Project proposal of M/s Ind-Bharath Power (Karwar) Ltd., to enhance the capacity of 
power plant from 300 MW to 450 MW at Hankon Village, Karwar Taluk - Approval for- 
Orders reg. 
Read: 1. Proceedings of the 8" State High Level Clearance Committee [SHLCC] meeting 
held on 23.2.2007. 
2. Government Order No. Cl 163 SPI 2007 dated 14.11.2007. 
Letter of the company dated 27.3.2008. 
4. Proceedings of the 15" State High Level Clearance Committee [SHLCC] meeting 
held on 21.8.2008. 


ಲು 


Preamble: 

The SHLCC on 23.2.2007 has approved the project of M/s Ind-Bharath Power (Karwar) Ltd., to 
establish “300 MW Coal Based Thermal Power Plant”, in 200 acres of land, at Hankol Village, Karwar 
Taluk, with an investment of Rs.840.00 crores. Accordingly, Government Order read at (2) was issued. 

Now, the company in its letter read at (3) have informed that they have made necessary Techno 
Economical Study and Power Evacuation Study and found that it is not viable to put up 300 MW by 
installing / laying 40 Kms of 220 KV line. Accordingly, they submitted a proposal to KPTCL to enhance the 
power evacuation capacity of the unit to 450 MW. KPTCL has accorded necessary approval vide letter 
No. CEE (P&C) SEE/(PLG) EEE (PSS)/AEE-1/1418.20 dated 25-4-2007. 

In view of this, the company has revised the capacity of the power project from 300 MW to 450 
MW and project cost to Rs.1800.00 crores from Rs.840.00 crores. 

In the proposal submitted before the 15" State High Level Clearance Committee meeting 
[SHLCC] held on 21.8.2008 for enhancement of capacity of power plant from 300 MW to 450 MW at 
Hankon Village, Karwar Taluk, the Company had requested for various Infrastructure facilities from the 
Government. The State High Level Clearance Committee, after detailed discussion of the project 
proposal of the said Company, vide the proceedings read above, has recommended for approval of the 
project, to provide infrastructural facilities. 

Government has examined the recommendations made by the State High Level Clearance 
Committee in its 15" Meeting held on 21.8.2008 in all aspects. Hence the following order. 

GOVERNMENT ORDER NO: ೦1318 SPI 2008, BANGALORE DATED: 19" DECEMBER 2008 

In the circumstances explained above, Government is pleased to accord approval to M/s Ind- 
Bharath Power (Karwar) Ltd., to enhance the capacity of power plant from 300 MW to 450 MW at Hankon 
Village, Karwar Taluk, with the following infrastructural facilities:- 

INFRASTRUCTURE FACILITIES: 

LAND: No additional land is required. 

WATER: Water Resources Department vide G.O. dated 26.9.2007 has allotted 0.439 MLD for the 
project from Kali river. Further, Water Resources Department to permit the company to draw 96 MLD 
saline water from Kali river in addition to water already allocated. The company shall adopt rainwater 
harvesting and water recycling. 

POWER: No additional power is required. 

SUPPORT FROM FOREST DEPARTMENT: Forest Department to permit the company to 
establish 220 KV line for evacuation of power. 

SUPPORT FROM PUBLIC WORKS DEPARTMENT (PORTS AND INLAND WATER 
TRANSPORT): Public Works Department to permit the company to utilize Kali river - Kodibag - Kadra 
water way for transportation of imported coal. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಕೌ 





ENVIRONMENT: KSPCB to issue CFE as per their norms. The company shall obtain 
environmental clearance from State. No civil works shall commence prior to obtaining ECC. 

EMPLOYMENT: Project proponents shall play a proactive role in enhancing the employability of 
the local job seekers, including the land losers. Further, the Company shall prepare a plan for 
development of human resources required for the project, train local people and provide employment to 
these trained local youth and comply with Government policy of Employment to local people 1.6 Dr. 
Sarojini Mahishi report. A copy of human resources development plan shall be sent to the Commissioner 
for 1.D. & Director of Industries and Commerce for monitoring. 

VENDOR DEVELOPMENT: Where ever there is scope for vendor development for the project, 
the company shall prepare a vendor development plan develop local vendors and procure the required 
inputs, components and sub assemblies from these local vendor units. A copy of the vendor development 
plan shall be sent to the Commissioner for |.೧. & Director of Industries and Commerce for monitoring. 

SOCIAL INFRASTRUCTURE DEVELOPMENT: The Company is advised to take up social 
infrastructure development projects in the vicinity of proposed location of the unit. A copy of such projects 
shall be sent to the Government. 

OTHERS: 

The promoter shall take all statutory and other necessary clearances and shall submit milestones 
/ progress in implementation of the project regularly, which will be monitored by the Departments 
concerned. 

This approval is valid for a period of two years from the date of issue. 

By Order and in the name of the Governor of Karnataka, 
P.R. 139 APARNA PAVATE 
Desk Officer (Technical Cell), Commerce & Industries Department 


Sub: Approval of the project of M/s. Dalmia Cement (Bharath) Ltd., to establish “Green Field 
Cement Plant - 4 Million Tones Capacity with 45 MW Captive Thermal Power Generation 
Plant” in Hosahalli and Konkanhalli Villages, Sedam Taluk, Gulbarga District.- 
[a] Transfer of approval to their subsidiary company M/s Dalmia Cement Ventures Ltd. 
and 
[b] To acquire 150 acres Additional Lands. 
Read: 1. Proceedings of the 11" State High Level Clearance Committee held on 28.09.2007. 
2. Proceedings of the 14" State High Level Clearance Committee (SHLCC) meeting 
held on 17.03.2008. 
3. Government Order No. Cl 91 SPI 2008 dated 07.05.2008. 
4. Proceedings of the 16" State High Level Clearance Committee (SHLCC) meeting 
held on 19.11.2008. 
Preamble: 

M/s. Dalmia Cement (Bharath) Ltd., to establish “Green Field Cement Plant - 4 Million Tones 
Capacity with 45 MW Captive Thermal Power Generation Plant’ in 400 acres of land for factory and 
township and 2500 acres of land for mining, in various sy. nos. of Hosahalli, Taranahalli and Konkanhalli 
Villages, Sedam Taluk, Gulbarga District, with an investment of Rs. 1027.30 crores was approved 14" 
State High Level Clearance Committee (SHLCC) meeting held on 17.03.2008. Accordingly, Government 
Order No. Cl 91 SPI 2008 dated 07.05.2008 was issued. 

Now, the company has requested to transfer the approval to their subsidiary company i.e. M/s 
Dalmia Cement Ventures Ltd. and to acquire 150 acres of additional land for railway siding, formation of 
road, truck parking, and for railway track of 8.5 kms at Konkanahalli and Sedam villages, Sedam taluk, 
Gulbarga district. 

The State High Level Clearance Committee (SHLCC) in its 16" meeting held on 19.11.2008, after 
detailed discussions the proposal of M/s. Dalmia Cement (Bharath) Ltd., was approved. Hence the 
following order. 


೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ORDER NO. ೦191 SPI 2008, BANGALORE DATED: 31° December 2008 

In the circumstances explained above, Government is pleased to approve to transfer the approval 
to their subsidiary company i.e. M/s Dalmia Cement Ventures Ltd. and also to acquire 150 acres of 
additional land (As per Sy.Nos. list enclosed at Annexure) identified by the company u/s 109 of KLR Act 
for the project and convert the same for industrial use. 

The Government Order No. Cl 91 SPI 2008 dated 07.05.2008 issued, cited under reference (3) 
holds good. 

This approval is valid for a period of two years from the date of issue. 

By Order and in the name of the Governor of Karnataka, 
P.R. 497 APARNA PAVATE 
Desk Officer (Technical Cell), Commerce & Industries Department 


ವಾಣಿಜ್ಯ ಮತ್ತು ಕೈಗಾರಿಕಾ ಸ ಸಚಿವಾಲಯ 
ವಿಷಯ: ಕೈಗಾರಿಕೆಗಳ ಅಬಿವೃದ್ಧಿಗಾಗಿ ವ್‌ ಗೂಪ್‌ಗೆ ಹೆಚ್ಚುವರಿ ಸದಸ್ಯರನ್ನು ಸೇರಿಸುವ ಕುರಿತು. 
ಓದಲಾಗಿದೆ: i ದಿನಾಂಕ 17.07. 2008ರಂದು ಮಾನ್ಯ ಮುಖ್ಯಮಂತಿಗಳಿಂದ ಹಾ ಮಂಡಲದಲ್ಲಿ ಮಂಡಿಸಲಾದ 
ಆಯವ್ಯಯ ಭಾಷಣದ ವರದಿ. 
2] ಆದೇಶ "ಸಂಖ್ಯೆ ಸಿಐ 280 ಎಸ್‌ಪಿಐ 2008 ದಿನಾ೦ಕ 9.9.2008. 
೨] ಸಂಖ್ಯೆ: :ಸಿಎ೦ 9 ಓಎಸ್‌ಡಿ3 2008 ದಿನಾ೦ಕ 12.12.2008. 


ಮಾನ್ಯ ಮುಖ್ಯಮಂತಿಗಳ ವಿಶೇಷ ಕರ್ತವ್ಯಾದಿಕಾರಿ-3 ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿರವರು 
ಉಲ್ಲೇಖದ ಪತದಲ್ಲಿ ಕೈಗಾರಿತಗಳ ಅಬಿವೃದ್ಧಿ ವ ಗೂಪ್‌ಗೆ ಡಾ:ಕೆ.ವಿ.ರಾಜು. "ಮಾನ್ಯ ಮುಖ್ಯ ಮಂತ್ರಿಯವರ ಆರ್ಥಿಕ 
ಸಲಹೆಗಾರರು, ರವರ ಹೆಸರನ್ನು ಸೇರಿಸ ಸಬೇಕೆಂದು ಮಾನ್ಯ 'ಮುಖ್ಯಮಂತಿಯವರಿಂದ ನಿರ್ದೇಶಿಸಲ್ಪಟ್ಟಿದ್ದಾರೆ. "ಆದುದರಿಂದ ಈ 
ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 280 ಎಸ್‌ಪಿಐ 2008 ಬೆಂಗಳೂರು ದಿನಾಂಕ 29ನೇ ಜನವರಿ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಮನಗಂಡು, ರಾಜ್ಯದ ಸಮಗ್ರ ಕೈಗಾರಿಕಾ ಅಭಿವೃ ದ್ವಿಗಾಗಿ 
ಕೈಗೊಳ್ಳಬೇಕಾದ ಕಾರ್ಯತಂತ್ರಗಳ ಕುರಿತು ಸಲಹೆ ನೀಡಲು ಈ ಕೆಳಕಂಡಂತೆ" ವಿಷನ್‌ ಗ್ರೂಪ್‌ನಲ್ಲಿ ಸದಸ್ಯರನ್ನಾಗ 
ನೇಮಿಸಿದೆ: 
1] ಡಾ: ಕೆ.ವಿ.ರಾಜು, 
ಮಾನ್ಯ ಮುಖ್ಯಮಂತಿಯವರ 
ಅರ್ಥಿಕ ಸಲಹೆಗಾರರು. ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರ್‌. 430 ಅಪರ್ಣ ಪಾವಟೆ 
ಪೀಠಾಧಿಕಾರಿ (ತಾಂತ್ರಿಕ ಕೋಶ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಷಯ: ಶಿವಮೊಗ್ಗದಲ್ಲಿ ಆಹಾರ ಪಾರ್ಕ್‌ ಸ್ಥಾಪನೆಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ವಿಶೇಷ ಅದಿಕಾರಿಗಳು, ಆಹಾರ ಕರ್ನಾಟಕ ನಿಯಮಿತ, ಬೆ೦ಗಳೂರು ರವರ ಪತ ದಿನಾಂಕ 
05.12.2008 ಮತ್ತು 23.12.2008. ತ್ತ 

2. ಅದಿಕ ನಿರ್ದೇಶಕರು (ಸಪ ಪಕ್ಕೆ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ: 


; ಸಪಕ್ಕೆ/ 
ಎಸ್‌1/ಆಹಾರ ಪಾರ್ಕ್‌/7/2008- ತ ದಿನಾಂಕ 30.12. 2008, 


೫. 


ಸಾವನೆ: 
ಮಾನ್ಯ ಮುಖ್ಯ ಮಂತಿಯವರು ಕರ್ನಾಟಕ ರಾಜ್ಯದ ಆಯವ್ಯಯ 2008-09 ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಹಾರ 
ಸಂಸ್ಕರಣ ಪ ಜ್‌ ಸ್ಥಾಪಿ ಸಲಾಗುವುದೆಂದು ತಿಳಿಸಿರುತ್ತಾರೆ. 

ಈ ಯೋಜನೆ ಅನುಷ್ಠಾನಗೊಳಿಸುವ ಸಂಬಂಧ ಆಹಾರ ಕರ್ನಾಟಕ ನಿಯಮಿತ, ಜಿಲ್ಲಾ ಕೈಗಾರಿಕಾ ಕೇಂದ, 
ಕಂದಾಯ ಇಲಾಖೆ ಮತ್ತು ಕಐ.ಎ.ಡಿ.ಬಿ ರವರುಗಳು ಸೋಗಾನೆ ಗಾಮ, ನಿದಿಗೆ ಹೋಬಳಿ, ಶಿವಮೊಗ್ಗ ತಾಲ್ಲೂಕಿನ 
ಬಿ.ಹೆಚ್‌.ರಸ್ಕೆಯಲ್ಲಿರುವ ಸರ್ವೆ ನಂ.120 ರಲ್ಲಿರುವ 100 ಎಕರೆ 'ಭೂಮಿಯನ್ನು ಆಹಾರ ಪಾರ್ಕ್‌ ಸ್ಥಾಪನೆಗಾಗಿ 
ಗುರುತಿಸಿರುತ್ತಾರೆ. ಸದರಿ ಜಮೀನನ್ನು ಸ್ವಾದೀನಪಡಿಸಿಕೊಳ್ಳಲು ಹಾಗೂ ಮೆ:ಐಡೆಕ್‌ ಲಿಮಿಟೆಡ್‌, ಬೆ೦ಗಳೂರು ಸಂಸ್ಥೆಗೆ ಆಹಾರ 
ಪಾರ್ಕ್‌ ಸ್ಥಾಪನೆಗೆ ಸಂಬಂದಿಸಿದಂತೆ ಪ್ರಿ ಇನ್ವೆಸ್ಟ್‌ಮೆಂಟ್‌ ಪೀಸಿಬಿಲಿಟಿ ವರದಿ ತಯಾರಿಸಲು ರೂ.2.00 ಕೋಟಿ ಬಿಡುಗಡೆ 


( 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೨೯ 





ಮಾಡುವಂತೆ ಅದಿಕ ನಿರ್ದೇಶಕರು (ಸಪಕ್ಕೆ). ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಮೇಲೆ ಓದಲಾದ ಉಲ್ಲೇಖ (2) 
ರಲ್ಲಿ ಪಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಆದುದರಿಂದ ಈ ಕೆಳಕಂಡ ಆದೇಶ: 
ಸರ್ಕಾರಿ ಆದೇಶ ಕಮ ಸಂಖ್ಯೆ: ಸಿಐ 282 ಎಸ್‌ಪಿಐ 2008 ಬೆಂಗಳೂರು ದಿನಾಂಕ: 29ನೇ ಜನವರಿ 2009 
ಪಸ್ತಾವನೆಯಲ್ಲಿ ಘರ ಶಿವಮೊಗ್ಗದಲ್ಲಿ ಆಹಾರ ಪಾರ್ಕ್‌ ಸ್ಥಾಪನೆಗಾಗಿ ಸೋಗಾನೆ ಗಾಮ, ನಿದಿಗೆ ಹೋಬಳಿ, 
ಶಿವಮೊಗ್ಗ” ತಾಲ್ಲೂಕು, ಹ ಬಿ.ಹೆಚ್‌. ರಸ್ತೆಯಲ್ಲಿರುವ ಸರ್ವೆ ಸಂ. 120 ರಲ್ಲಿರುವ 100 ಎಕರೆ ಭೂಮಿಯನ್ನು 
ಸ್ವಾದೀನಪಡಿಸಿಕೊಳ್ಳಲು ಹಾಗೂ ಪಿ, ಇನ್ವೆಸ್ಟ್‌ ಮೆಂಟ್‌ ಪೀಸಿಬಿಲಿಟಿ ವರದಿ ತಯಾರಿಸಲು 2008-09ನೇ ಸಾಲಿನ ಲೆಕ್ಕ ರ 
ಶಿವಮೊಗ್ಗ ಆಹಾರ ಪಾರ್ಕ್‌ 1 003 800-5-00-132” Capital Expenses ರಡಿಯಲ್ಲಿ ರೂ.1.00 ಕೋಟಿ 
(ರೂಪಾಯಿ ಒಂದು ಕೋಟಿ ಮಾತ) ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ಸದರಿ ಮೊತ್ತವನ್ನು ವಿಶೇಷ ಅದಿಕಾರಿ, ಆಹಾರ ಕರ್ನಾಟಕ ನಿಯಮಿತ, ಬೆಂಗಳೂರು ರವರು ಸ್ವೀಕೃತಿ ರಸೀದಿಯ 
ಮೇಲೆ ಆಯುಕ್ತರು, 'ಕೈಗಾರಿಕಾಬಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಎಟಚರನರ ಚ ರುಜು 
ಪಡೆದು ಸ ಡಾ ಮಾಜ ಆದೇಶಿಸಿದೆ. 
ಈ ಮೊತ್ತವನ್ನು 2008-09 ಸಾಲಿನಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಲೆಕ್ಕಶೀರ್ಷಿಕೆ ಶಿವಮೊಗ್ಗ ಆಹಾರ 
ಪಾರ್ಕ್‌ "4851-00-800-5-00-132" Capital Ro ಅಡಿ ಲಭ್ಯವಿರುವ ಆಯವ್ಯಯದಿಂದ ಭರಿಸುವುದು. 
ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008 ದಿನಾ೦ಕ 16.5.2008 ರನ್ವಯ ಕಾರ್ಯದರ್ಶಿಗಳಿಗೆ 
ಅನುದಾನ ಬಿಡುಗಡೆ ಮಾಡಲು ಪತ್ಯಾಯೋಜಿಸಿರುವ ಅದಿಕಾರದಡಿ ಈ ಆದೇಶವನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 513 ಅಪರ್ಣ ಪಾವಟೆ 
ಪೀಠಾದಿಕಾರಿ (ತಾಂತಿಕ ಕೋಶ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ಸಣ್ಣ ನೀರಾವರಿ ಕೆರೆಗಳಿಗೆ ನೀರು ತುಂಬಿಸುವ ಕುರಿತು- 
ಕೆರೆಗಳನ್ನು ಜಲಸಂಪನ್ಮೂಲ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ: ಜಲಸಂಪನ್ಮೂಲ ಇಲಾಖೆಯ ಕಡತ ಸಂಖ್ಯೆಡಬ್ರ್ಯೂಆರ್‌ಡಿ 104 ಕೆಬಿಎನ್‌ 2008. 


ರಾಜ್ಯದ ಬರಗಾಲ ಪೀಡಿತ ಪ್ರದೇಶವೆಂದು ಗುರುತಿಸಲಾಗಿರುವ ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನಲ್ಲಿ 
ಅಸ್ತಿತ್ವದಲ್ಲಿರುವ ಕೆರೆಗಳಿಗೆ ಭೀಮಾ ನದಿಯಿಂದ ನೀರು ತುಂಬಿಸಿ ಆ ಮೂಲಕ ಜನ ಹಾಗೂ ದನಕರಗಳಿಗೆ ಕುಡಿಯುವ 
ನೀರು, ಕೃಷಿ ಮತ್ತು ಮೀನುಗಾರಿಕೆಗೆ ಅನುಕೂಲ ಮಾಡಿಕೊಡಲು ಹಾಗೂ ಕೆರೆಗಳಿಗೆ ನೀರು ತುಂಬಿಸುವುದರಿಂದ 
ಸುತ್ತಮುತ್ತಲಿನ ಬಾವಿಗಳಲ್ಲಿ ಅಂತರ್ಜಲ ಅಭಿವೃದ್ಧಿಗೊಂಡು ಆ ಮೂಲಕ ತೋಟಗಾರಿಕೆಗೂ ಅನುಕೂಲವಾಗುವುದೆಂದು ಆ 
ಭಾಗದ ಜನರು ಈ ಯೋಜನೆಯನ್ನು ಕೈಗೊಳ್ಳಲು ಒತ್ತಾಯಿಸಿರುತ್ತಾರೆ. ಈ ಪ್ರಸ್ತಾವನೆಯ ಬಗ್ಗೆ ಜಲಸಂಪನ್ಮೂಲ ಇಲಾಖೆಯ 
ಕೃಷ್ಣಾ ಭಾಗ್ಯ ಜಲನಿಗಮ ನಿಯಮಿತವು ಒಂದು ಪ್ರಾಥಮಿಕ ಸರ್ವೆ ಕಾರ್ಯವನ್ನು ಕೈಗೊಂಡು ವರದಿ ತಯಾರಿಸಿದ್ದು, 
ಅದರಂತೆ ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕಿನ ಸಂಕ, ಆಂಚಿ ಮತ್ತು ಭೂಯ್ಯಾರ ಗ್ರಾಮಗಳ ಬಳಿ ಏತ ನೀರಾವರಿ 
ಯೋಜನೆಗಳನ್ನು ನಿರ್ಮಿಸಿ ಆ ಮೂಲಕ ಭೀಮಾ ನದಿಯಿಂದ ಸಣ್ಣ ನೀರಾವರಿ ಕೆರೆಗಳು ಅಂದರೆ 1) ಜಿಗಜೀವಣಗಿ 
2) ಇಂಚಗೇರಿ 3) ಗೋಡಿಹಾಳ 4) ಚಡಚಣ 5) ಸಾವಲಸಂಗ 6) ಕುಲರಗಿ 7) ಹಡಲಸಂಗ 8) ಹೊರ್ತಿ 
9) ಗುಂಡವನ ಸೈಟ್‌-2 10) ನಂದರಗಿ 11) ಗುಂಡಾವನ್‌ ಸೈಟ್‌-1 12) ಅರ್ಜನಾಳ 13) ಇಂಡಿ ಸೈಟ್‌-! 14) ಇಂಡಿ 
ಸೈಟ್‌-2 15) ಕ 16) ಹಂಜಗಿ 17) ತಡವಲಗ 18) ನಿಂಬಾಲ 19) ಕೋತನಾಳ ಕೆರೆಗಳಿಗೆ ನೀರು ತುಂಬಿಸಲು 
ಪ್ರಸ್ತಾಪಿಸಿರುವುದಾಗಿ ತಿಳಿಸಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ಸಲುವಾಗಿ ಸವಿಸ್ತಾರವಾದ ಸರ್ವೆ ಸಮೀಕ್ಷೆ ಕಾರ್ಯ 
ಅಂದಾಜು ತಯಾರಿಕೆ, ಮುಂತಾದ ಕಾರ್ಯಗಳನ್ನು ಕೈಗೊಳ್ಳುವ ಸಲುವಾಗಿ ಒಟ್ಟು 19 ಕೆರೆಗಳನ್ನು ಕೃಷ್ಣಾ ಭಾಗ್ಯ ಜಲನಿಗಮಕ್ಕೆ 
ಹಸ್ತಾಂತರಿಸುವಂತೆ ಮೇಲೆ ಓದಲಾದ ಕಡತದಲ್ಲಿ ಜಲಸಂಪನ್ಮೂಲ ಇಲಾಖೆಯು ಕೋರಿದೆ. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೇಲೆ ತಿಳಿಸಿರುವ 19 ಕೆರೆಗಳೊಂದಿಗೆ ಇಂಡಿ ತಾಲ್ಲೂಕಿನ ಅಥರ್ಗ 
ಕೆರೆಯನ್ನು ಸಹ ಸೇರಿಸಿ ಈ ಯೋಜನೆಯಡಿ ಕೈಗೊಳ್ಳಲು ಈ ಕೆಳಕಂಡಂತೆ ಸರ್ಕಾರವು ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸನೀಇ 71 ಕೆಜಿದು 2008, ಬೆಂಗಳೂರು, ದಿನಾಂಕ 02ನೇ ಡಿಸೆಂಬರ್‌ 2008. 

ಭೀಮಾ ನದಿಯಿಂದ ಏತ ನೀರಾವರಿ ಯೋಜನೆಯ ಮೂಲಕ ನೀರು ತುಂಬಿಸಲು ಬಿಜಾಪುರ ಜಿಲ್ಲೆ, ಇಂಡಿ 
ತಾಲ್ಲೂಕಿನ 1) ಜಿಗಜೀವಣಗಿ 2) ಇಂಚಗೇರಿ 3) ಗೋಡಿಹಾಳ 4) ಚಡಚಣ 5) ಸಾವಲಸ೦ಗ 6) ಕುಲರಗಿ 7) ಹಡಲಸಂಗ 
8) ಹೊರ್ತಿ 9) ಗುಂಡವನ ಸೈಟ್‌-2 10) ನಂದರಗಿ 11) ಗುಂಡಾವನ್‌ ಸೈಟ್‌-1 12) ಅರ್ಜನಾಳ 13) ಇಂಡಿ ಸೈಟ್‌-1 


೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





14) ಇಂಡಿ ಸೈಟ್‌-2 15) ರಾಜನಾಳ 16) ಹಂಜಗಿ 17) ತಡವಲಗ 18) ನಿಂಬಾಲ 19) ಕೋತನಾಳ ಹಾಗೂ ಅಥರ್ಗಾ 
ಒಟ್ಟು 20 ಸಣ್ಣ ನೀರಾವರಿ ಕೆರೆಗಳನ್ನು ಕೃಷ್ಣಾ ಭಾಗ್ಯ ಜಲನಿಗಮಕ್ಕೆ ಹಸ್ತಾಂತರಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 40 ವಿ. ಗೋವಿಂದರಾಜ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಕಲಮೂಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 
ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ:6/10/2008ರ 
ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ ಬಿಜೆಪಿ/ಭೂಸ್ವಾಪ್ರ/2008-09/5434. 


ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ದಿನಾಂಕ 
06/10/2008ರ ಪತ್ರದಲ್ಲಿ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಕಲಮೂಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 19/02/2004. 
-. ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 01/07/2005. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ 2ನೇ ಹೆಚ್ಚುವರಿ ಜಡ್ಜ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು 
ಪತ್ರ ಸಂಖ್ಯೆ:ಆರ್‌ಡಿ 270 ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 31/01/2008ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್‌ 
ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 











ಹ ಎಲ್‌ಎಸಿ ಕಲಮೂಡ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
° 
ಸ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 

1 192/06 39/2 3-00 2,64,584-00 




















* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 140 ಭೂಸ್ವಾಪ್ರ 2008, ಬೆ೦ಗಳೂರು, ದಿನಾ೦ಕ 18ನೇ ಡಿಸೆಂಬರ್‌ 2008. 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಕಲಮೂಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಕಲಮೂಡ ಗ್ರಾಮದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಸ.ನಂ.ಗಳಿಗೆ ಸೇರಿದ ಜಮೀನಿಗೆ ಸಿವಿಲ್‌ 
ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಧನ ಮೊತ್ತ ರೂ.2,64,584-00 ಗಳನ್ನು (ಎರಡು ಲಕ್ಷದ ಅರವತ್ತ್ನ್ಮಾಲ್ಕು ಸಾವಿರದ ಐನೂರ ಎಂಬಭತ್ತ್ನ್ಮಾಲ್ಕು ರೂ.ಗಳು 
ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು 
ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೩೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 1 ಟಎಫ್‌ಪಿ 2003 ದಿನಾಂಕ:12.06.2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 52 ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಸಣ್ಣಿ ನೀರಾವರಿ ಇಲಾಖೆಗೆ ಸೇರಿದ 
ಕೆರೆಗಳನ್ನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ: ಪತ್ರ ಸಂಖ್ಯೆ: ಮುಇಂ/ಸನೀ(ದ) ಬೆಂ/ಕೆರೆಗಳ ಹಸ್ತಾಂತರ/2008-09/3967, ದಿನಾಂಕ 24/10/2008 


ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಕೋರಿಕೆಯಂತೆ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕಿನ ಕೊಡಿಗೆಹಳ್ಳಿ ಕೆರೆ, ಯಲಹಂಕ ಕೆರೆ ಮತ್ತು ಅಟ್ಟೂರು ಕೆರೆ, ಬೆಂಗಳೂರು 
ಪೂರ್ವ ತಾಲ್ಲೂಕಿನ ಕಲ್ಕೆರೆ ಕೆರೆ ಮತ್ತು ಬೆ೦ಗಳೂರು ದಕ್ಷಿಣ ತಾಲ್ಲೂಕಿನ ಪುಟ್ಟೇನಹಳ್ಳಿ ಕೆರೆಗಳನ್ನು ಅಭಿವೃದ್ಧಿಪಡಿಸುವ 
ಸಲುವಾಗಿ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಹಸ್ತಾಂತರಿಸಲು ಮೇಲೆ ಓದಲಾದ ದಿನಾಂಕ 24/10/08ರ ಪತ್ರದಲ್ಲಿ 
ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಸನೀಇ 184 ಮಸಾವಿ 2008 ಬೆಂಗಳೂರು, ದಿನಾಂಕ 15ನೇ ಡಿಸೆಂಬರ್‌ 2008. 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕಿನ ಕೊಡಿಗೆಹಳ್ಳಿ ಕೆರೆ ಯಲಹಂಕ ಕೆರೆ ಮತ್ತು ಅಟ್ಟೂರು ಕೆರೆ, ಬೆಂಗಳೂರು 
ಪೂರ್ವ ತಾಲ್ಲೂಕಿನ ಕಲ್ಕೆರೆ ಕೆರೆ ಮತ್ತು ಬೆ೦ಗಳೂರು ದಕ್ಷಿಣ ತಾಲ್ಲೂಕಿನ ಪುಟ್ಟೇನಹಳ್ಳಿ ಕೆರೆಗಳನ್ನು ಅಭಿವೃದ್ಧಿಪಡಿಸುವ 
ಸಲುವಾಗಿ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ 
ಹಸ್ತಾಂತರಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಅ) ಹಾಲಿ ಇರುವ ಕೆರೆಯ ಅಚ್ಚುಕಟ್ಟುದಾರರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು; 
ಆ) ಕೆರೆಯ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸುವಾಗ ಕೆರೆಯ ಏರಿ, ತೂಬು, ಕೋಡಿಯ ಮೂಲ 
ಸ್ವರೂಪಕ್ಕೆ ಧಕ್ಕೆಯಾಗದಂತೆ ವಿನ್ಯಾಸ ಮತ್ತು ಮಾರ್ಪಾಟುಗಳ ಕಾರ್ಯನಿರ್ವಹಿಸುವುದು; 
ಇ) ಕಾಲಕಾಲಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸುವುದು; 
ಈ) ಕೆರೆಯ ಹೂಳನ್ನು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿಗದಿತ ಆಳಕ್ಕೆ 
ತೆಗೆದು ಅಭಿವೃದ್ಧಿಪಡಿಸುವುದು; 
ಉ) ಕೆರೆಯ ಅಂಗಳಕ್ಕೆ ಸಾರ್ವಜನಿಕರ ಭೇಟಿಗೆ ಯಾವುದೇ ನಿರ್ಬಂಧವನ್ನು ವಿಧಿಸಬಾರದು; 
ಊ) ಕೆರೆಯ ವ್ಯಾಪ್ತಿಯ ನೀರಾವರಿ ಪ್ರದೇಶಕ್ಕೆ ಹಾಗೂ ನೀರಾವರಿಗೆ ಯಾವುದೇ ಅಡೆತಡೆ ಉಂಟಾಗದಂತೆ 
ಹಾಲಿ ಇರುವ ಕಾಲುವೆಗಳನ್ನು ಸುಸ್ಥಿತಿಯಲ್ಲಿ ನಿರ್ವಹಿಸುವುದು; 
ಯ) ಕೆರೆಯನ್ನು ಯಾವುದೇ ಆರ್ಥಿಕ ಲಾಭಕ್ಕೆ ಬಳಸಿಕೊಳ್ಳಬಾರದು 
ಯ) ಈ ಕೆರೆಯ ಮೂಲ ಸ್ವರೂಪಕ್ಕೆ ಧಕ್ಕೆಯಾದಲ್ಲಿ ಅದರ ವೆಚ್ಚವನ್ನು ಭರಿಸತಕ್ಕದ್ದು: 
ಎ) ಒಂದು ವೇಳೆ ಒತ್ತುವರಿಗಳಾಗಿದ್ದಲ್ಲಿ, ಒತ್ತುವರಿಯನ್ನು ತಡೆಗಟ್ಟಲು ಹಾಗೂ ತೆರವುಗೊಳಿಸಲು ಬೃಹತ್‌ 
ಬೆ೦ಗಳೂರು ಮಹಾನಗರಪಾಲಿಕೆಯವರು ಕಾನೂನು ಕ್ರಮ ತೆಗೆದುಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌ 54 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ವಿಷಯ: ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಮೇಡಪಳ್ಳಿ ಸಣ್ಣ ನೀರಾವರಿ ಕೆರೆಯ ಮುಳುಗಡೆ ಪ್ರದೇಶಕ್ಕೆ 

ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು ಭೂಸ್ವಾಧೀನಾಧಿಗಳಲ್ಲಿ ಮುಂಗಡ ಹಣ ಠೇವಣಿ ಮಾಡುವ ಕುರಿತು. 

ಓದಲಾಗಿದೆ: ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
29/07/2008ರ ಪತ್ರ ಸಂ:ಸನೀ(ಉ)ವ/ಭೂಸ್ವಾಪ/2008-09/ 4196. 


೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾ೦ಕ 29/07/2008ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಮೇಡಪಳ್ಳಿ ಸಣ್ಣ ನೀರಾವರಿ ಕೆರೆಯ ಮುಳುಗಡೆ ಪ್ರದೇಶದಲ್ಲಿ 
ಬರುವ ಮೇಡಪಳ್ಳಿ ಗ್ರಾಮದ ಸ.ನಂ.15ರ 2-16 ಎಕರೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು ಪ್ರತಿ ಎಕರೆಗೆ 
ರೂ.71,000/-ಗಳಂತೆ ಒಟ್ಟು ರೂ.1,70,400-00ಗಳನ್ನು ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣವಾಗಿ ಠೇವಣಿ 
ಮಾಡಲು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆಕಂಇ 42 ಭೂಸ್ವಾಹಾ 2000, ದಿನಾಂಕ 08/0/2001ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ 
ನಡೆಸಲು ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣ ಠೇವಣಿ ಮಾಡಲು ಸೂಚಿಸಲಾಗಿದೆ. ಅದರಂತೆ ಮೇಲ್ಕಂಡ 
ಪ್ರಸ್ತಾವನೆಯನ್ನು ಪರಿಶೀಲಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 109 ಭೂಸ್ಪಾಪ್ರ 2008, ಬೆಂಗಳೂರು, ದಿನಾಂಕ 15ನೇ ಡಿಸೆಂಬರ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಮೇಡಪಳ್ಳಿ ಸಣ್ಣ 
ನೀರಾವರಿ ಕೆರೆಯ ಮುಳುಗಡೆ ಪ್ರದೇಶಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು ಮೇಡಪಳ್ಳಿ ಗ್ರಾಮದ ಸರ್ವೆ ನಂಬರ್‌ಗಳಿಗೆ 
ಸೇರಿದ ಒಟ್ಟು 2-16 ಎಕರೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು ಸಂಭವನೀಯ ಭೂಸ್ವಾಧೀನ ವೆಚ್ಚದ 
ರೂ.1,70,400-00 ಲಕ್ಷಗಳನ್ನು (ಒಂದು ಲಕ್ಷದ ಎಪ್ಪತ್ತು ಸಾವಿರದ ನಾನೂರು ರೂ.ಗಳು ಮಾತ್ರ) ಭೂಸ್ವಾಧೀನಾಧಿಕಾರಿಗಳಲ್ಲಿ 
ಮಂಗಡ ಹಣವಾಗಿ ಠೇವಣಿ ಮಾಡಲು ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 55 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಬೆಳಗಾಂ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕು ಕಮತನೂರು ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಕಮತನೂರು ಗ್ರಾಮದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 
ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾ೦ಕ 28/08/08ರ 
ಪತ್ರ ಸಂಖ್ಯೆ ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾ/ 08-09/4765. 


ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಬೆಳಗಾಂ 
ಜಿಲ್ಲೆ, ಹುಕ್ಕೇರಿ ತಾಲ್ಲೂಕು ಕಮತನೂರು ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಕಮತನೂರು ಗ್ರಾಮದ ಜಮೀನುಗಳಿಗೆ ಹುಕ್ಕೇರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯವು ಎಲ್‌.ಎ.ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ 
ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ 
ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 20/08/92. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ಥಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 28/03/95. 
ಭೂಸ್ವಾಧೀನಕ್ಕೊಳಪಟ್ಟ ಕಮತನೂರು ಗ್ರಾಮದ ಸ.ನಂ.289ರ 2-35 ಎಕರೆ ಜಮೀನಿಗೆ ಮಾನ್ಯ ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣ 100/01ರಲ್ಲಿ ದಿನಾಂಕ 09/08/04ರಂದು ತೀರ್ಪು ನೀಡಿದ್ದು, ತೀರ್ಪಿನಲ್ಲಿ ಭೂಮಾಲೀಕರ 
ಬೇಡಿಕೆಯನ್ನು ತಿರಸ್ಕರಿಸಿದೆ ಮತ್ತು ಭೂಸ್ವಾಧೀನಾಧಿಕಾರಿಗಳು ನೀಡಿರುವ ತೀರ್ಪನ್ನು ಸ್ಥಿರೀಕರಿಸಿದೆ. ಸಿವಿಲ್‌ ನ್ಯಾಯಾಲಯದ 
ಈ ತೀರ್ಪನ್ನು ವಿರೋಧಿಸಿ ಭೂಮಾಲೀಕರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಎಂ.ಎಫ್‌.ಎ ಸಂಖ್ಯೆ: 8038/04ನ್ನು 
ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಪ್ರತಿ ಎಕರೆಗೆ ಸ್ವಾಧೀನಕ್ಕೊಳಪಟ್ಟ ಜಮೀನಿಗೆ ರೂ.1,40,250/- 
ಗಳಂತೆ ಪರಿಹಾರ ಧನ ಪಾವತಿಸಲು ತೀರ್ಪು ನೀಡಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೩೩ 





ಉಚ್ಚ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ದಿನಾಂಕ 
17/04/2007ರ ಪತ್ರ ಸಂಖ್ಯೆ:ಲಾ 98 ಎಲ್‌ಬಿಎಸ್‌ 2007ರಲ್ಲಿ ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿರುವ ವಿವರ ಕೆಳಕಂಡಂತಿದೆ: 
































ಕ್ರ. ವತ್ತಿ ಎಂಎಫ್‌ಎ ಇ ಇಷ ವಿಸ್ಮೀರ್ಣ ಪರಿಹಾರ ಮೊತ್ತ 
ಸಂ PE ಈ | ಜಗು ರೂ.ಗಳಲ್ಲಿ 
1 | 100/01 8038/04 | ಕಮತನೂರು | 289 2-35 14,79,433-00 





* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 113 ಭೂಸ್ವಾಪ್ರ 2008, ಬೆ೦ಗಳೂರು, ದಿನಾಂಕ: 12ನೇ ಡಿಸೆಂಬರ್‌ 2008. 

ಬೆಳಗಾ೦ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕು ಕಮತನೂರು ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಕಮತನೂರು ಗ್ರಾಮಗಳಿಗೆ ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಧನ ಮೊತ್ತ ರೂ. 14,79,433-00ಗಳನ್ನು (ಹದಿನಾಲ್ಕು ಲಕ್ಷದ ಎಪ್ಪತ್ತೊಂಭತ್ತು ಸಾವಿರದ ನಾನೂರ 
ಮೂವತ್ತ್ನೂರು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ 
ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ 
ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.57 ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ಮುರುಕಣಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 
ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು. ಇವರ ದಿನಾಂಕ 
23/01/08ರ ಪತ್ರ ಸಂಖ್ಯೆಮುಸನೀ(ದ)/ಲೆಶಾ/ಲೆಸ-1/3 ಭೂಸ್ವಾಧೀನ/2007-08/189. 


ಮೇಲೆ ಓದಲಾದ ಬೆಂಗಳೂರು ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ 
ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು ಮುರುಕಣಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಉಜ್ಜನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ರಾಮನಗರದ ಪಿನ್ನಿಪಲ್‌ ಸಿವಿಲ್‌ 
ನ್ಯಾಯಾಲಯವು (ಹಿರಿಯ ಶ್ರೇಣಿ) ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ 
ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ 
ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕ೦ಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 03/01/91 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾಂಕ 03/10/94. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ರಾಮನಗರದ ಪ್ರಿನ್ಸಿಪಲ್‌ ಸಿವಿಲ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 


೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು 
ಇಲಾಖೆಯು ಪತ್ರ ಸಂಖ್ಯೆ:ಲಾ 47 ಎಲ್‌ಎಸ್‌ಎ 2006, ದಿನಾಂಕ 23/02/06ರಲ್ಲಿ ಅಭಿಪ್ರಾಯ ನೀಡಿದೆ. 
ಹೆಚಿನ ಪರಿಹಾರ ಧನಕ್ಕೆ ಕೋರಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


ಚ 









































3. ಎಲ್‌ಎಸಿ ಸಂಖ್ಯೆ ಸ.ನಂ. ad ತ್ತ 

ಸಂ ಎ-ಗುಂ. (ರೂ.ಗಳಲ್ಲಿ) 

1 4/06 51/2 0-11 11412 

2 5/96 8, 11 1-02 43631 

೨ 8/06 19,20/, 56/3 0-26 36507 

4 16/06 58/2 0-18 18681 

5 17/96 145/3 0-10 10381 

6 7/96 100 0-17 19724 

7 6/96 110 0-12 12353 

8 1/96 3 0-22 22831 
ಒಟ್ಟು 175520 














* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 18 ಭೂಸ್ವಾಪ್ರ 2008, ಬೆ೦ಗಳೂರು, ದಿನಾಂಕ 11ನೇ ಡಿಸೆಂಬರ್‌ 2008. 

ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ಮುರುಕಣಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಮುರುಕಣಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಮುಖ್ಯ 
ಇಂಜಿನಿಯರ್‌ರವರು ಮತ್ತು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪ ವಿಭಾಗ, ರಾಮನಗರ೦ ರವರು 
ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ.1,75,520-00ಗಳನ್ನು (ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತು 
ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ:ಖ್ತೆಯನ್ನು ದೃಢೀಕರಿಸಿಕೊ೦ಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ '4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು" ಅಡಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.58 ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ಕೋಡಿಹಳ್ಳಿ ಹೋಬಳಿ, ತಟ್ಟಿಗುಪ್ಪೆ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬೊಮ್ಮಸಂದ್ರ ಗ್ರಾಮದ ಜಮೀನುಗಳಿಗೆ ಸಿವಿಲ್‌ 
ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು. ಇವರ ದಿನಾಂಕ 
09/1/2007ರ ಪತ್ರ ಸಂಖ್ಯೆಮುಸನೀ(ದ)/ಲೆಶಾ/ಲೆಸ-1/ 3/ಭೂಸ್ವಾಧೀನ/2007-08/3668. 


ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರ ಪತ್ರದಲ್ಲಿ 
ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ಕೋಡಿಹಳ್ಳಿ ಹೋಬಳಿ, ತಟ್ಟಿಗುಪ್ಪೆ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೩೫ 





ಸ್ವಾಧೀನಪಡಿಸಿಕೊಳ್ಳಲಾದ ಬೊಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ರಾಮನಗರದ ಹೆಚ್ಚುವರಿ ಸಿವಿಲ್‌ 
ನ್ಯಾಯಾಲಯವು (ಹಿರಿಯ ಶ್ರೇಣಿ) ಎಲ್‌.ಎ.ಸಿ.12/88ರ ಪ್ರಕರಣದಲ್ಲಿ ದಿನಾಂಕ 04/03/2005ರ೦ದು ನೀಡಿದ ತೀರ್ಪಿನ 
ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ರೂ.5,05,746-00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 
ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 31/07/1984 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಸ.ನಂ.63ಕ್ಕೆ ಪರಿಹಾರ ಧನದ 
ಐತೀರ್ಪು ಘೋಷಿಸಿದ ದಿನಾಂಕ 16/08/1985 ಮತ್ತು ಸ.ನಂ.10/ಕ್ಕೆ ದಿನಾಂಕ 28/08/1985. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ರಾಮನಗರದ ಹೆಚ್ಚುವರಿ ಸಿವಿಲ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು 
ಇಲಾಖೆಯು ಪತ್ರ ಸಂಖ್ಯೆ/ಲಾ 229 ಎಲ್‌ಎಸ್‌ಎ 2005, ದಿನಾ೦ಕ 23/01/06ರಲ್ಲಿ ಅಭಿಪ್ರಾಯ ನೀಡಿದೆ. ಪಾವತಿಸಬೇಕಾದ 
ಪ್ರಕರಣಗಳ ವಿವರ ಕೆಳಕಂಡಂತಿದೆ: 























ಕ್ರ. ಬೊಮ್ಮಸಂದ್ರ ವಿಸೀರ್ಣ ಪರಿಹಾರ ಮೊತ 
ಎಲ್‌ಎಸಿ ಸಂಖೆ 6 ೨ ಅ 
ಸಂ ರಿ ಗ್ರಾಮದ ಸ.ನಂ. ಎ-ಗುಂ. ರೂ.ಗಳಲ್ಲಿ 
63 0-36 
1 12/88 5,05,746-00 
10/7 1-37 











* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 147 ಭೂಸ್ಸಾಪ್ರ 2007, ಬೆಂಗಳೂರು, ದಿನಾಂಕ 4ನೇ ಡಿಸೆಂಬರ್‌ 2008. 

ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ಕೋಡಿಹಳ್ಳಿ ಹೋಬಳಿ ತಟ್ಟಿಗುಪ್ಪೆ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಬೊಮ್ಮಸಂದ್ರ ಗ್ರಾಮಕ್ಕೆ ಸೇರಿದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ 
ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. ಸಂಖ್ಯೆ 12/88 ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ 
ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ.5,05,746-00ಗಳನ್ನು (ಐದು ಲಕ್ಷದ ಐದು 
ಸಾವಿರದ ಏಳು ನೂರ ನಲವತ್ತಾರು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ 
ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ '4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು" ಅಡಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ. 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.59 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಗುಲ್ಬರ್ಗಾ ಜಿಲ್ಲೆ, ಜೇವರ್ಗಿ ತಾಲ್ಲೂಕು ಜಂಬ್ರಾಳ ಗ್ರಾಮದ ಹತ್ತಿರ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸನೀಇ 164 ನಯೋಕಾ 2005, ದಿನಾ೦ಕ 31/03/2006. 
2. ದಿನಾಂಕ 14/1/2008ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ರವರ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ಬಿಜೆಪಿ/ಎಇ-5/2008-09/6059. 


೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ, ಜೇವರ್ಗಿ ತಾಲ್ಲೂಕು ಜಂಬ್ರಾಳ ಗ್ರಾಮದ ಹತ್ತಿರ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 
198.36 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 31/03/2006ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
































1 ಗುಲ್ಬರ್ಗಾ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:28/06/2008 
2 , ಕರ್ನಾಟಕ ರಾಜ್ಯ ಪತ್ರ ದಿ:03/07/2008 
3 ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿ:05/07/2008 
4 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ದಿ:07/07/2008 
5 ವಿಜಯ ಕರ್ನಾಟಕ ದಿನಪತ್ರಿಕೆ ದಿ:07/07/2008 
ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಪೂರ್ವಾಹತೆ ಟೆಂಡರ್‌ನಲ್ಲಿ ಭಾಗವಹಿಸಿದ್ದ 5 ಜನ ಗುತ್ತಿಗೆದಾರರು ಸಲ್ಲಿಸಿದ್ದ 


ಟೆಂಡರ್‌ಗಳನ್ನು ದಿನಾಂಕ 15/09/08ರಂದು ತೆರೆಯಲಾಗಿದ್ದು, ಇದರಲ್ಲಿ ಐವರು ಅರ್ಹತೆ ಹೊಂದಿದ್ದರಿಂದ, ಎಲ್ಲರೂ ಖಾಲಿ 
ಆರ್ಥಿಕ ಬಿಡ್‌ಗಳ ಅರ್ಜಿಗಳನ್ನು ಪಡೆದಿದ್ದರು. ಆದರೆ, ನಿಗದಿತ ದಿನಾಂಕದಂದು 3 ಜನ ಗುತ್ತಿಗೆದಾರರು ಮಾತ್ರ ಸಲ್ಲಿಸಿದ್ದ 
ಭರ್ತಿ ಮಾಡಿದ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ 24/10/08ರಂದು ತೆರೆಯಲಾಗಿದ್ದು, ಇದರಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
































ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,82,86,328/- 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ.2,63,63,232/- 
ಟೆ ಗುತ್ತಿಗೆದಾರರ ಹೆಸರು ಮತ್ತು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮ೦ಜೂರಾದ ಅಂದಾಜಿನ pape 
ಸ ದರ್ಜೆ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 
ಸಂ ಶೇಕಡಾವಾರು 
ಶ್ರೀ/ಮೆಸರ್‌ ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ 
ಣ ಹೆಚ್ಚಳ 
1 ಅಮೃತಾ ಕನ್ಸ್‌ಟ್ರಕ್ಷನ್‌ ರೂ.3,32,34,395/- 81.74 ಹೆಚ್ಚು 26.06 ಹೆಚ್ಚು 
ಪ್ರೈವೇಟ್‌ ಲಿಮಿಟೆಡ್‌, 1ನೇ 
ದರ್ಜೆ ಗುತ್ತಿಗೆದಾರರು 
2 ಕರಿಬಸಪ್ಪಗೌಡ ಕರಡಕರ್‌, ರೂ.3,46,20,792/- 89.33 ಹೆಚ್ಚು 31.32 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 
೨ ಪಾಟೀಲ ಮತ್ತು ಕಂಪನಿ, ರೂ.3,64,62,452/- 99.40 ಹೆಚ್ಚು 38.31 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 




















ಮೇಲ್ಕಂಡಂತೆ ಕ್ರ.ಸಂ:1ರಲ್ಲಿ ತಿಳಿಸಿರುವ ಮೆ:ಅಮೃತಾ ಕನ್ಸ್‌ಟ್ರಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, 1ನೇ ದರ್ಜೆ ಗುತ್ತಿಗೆದಾರರು 
ಇವರು ನಮೂದಿಸಿರುವ ಮೊತ್ತ ರೂ.3,32,34,395-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು 
ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 26.06ರಷ್ಟು ಹೆಚ್ಚಾಗಿದ್ದರಿಂದ, 
ಸೂಚಿಸಿರುವ ದರಗಳನ್ನು ಕಡಿಮೆ ಮಾಡಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಮುಖ್ಯ ಇಂಜಿನಿಯರ್‌ರವರು ನಡೆಸಿದ 
ಸಂಧಾನದಲ್ಲು ಗುತ್ತಿಗೆದಾರರು ತಮ್ಮ ದರಗಳನ್ನು ಶೇ.3ರಷ್ಟು ಕಡಿಮೆ ಮಾಡಲು ಒಪ್ಪಿದ್ದು, ಅದರಂತೆ ಇವರ ಟೆಂಡರ್‌ ಮೊತ್ತ 
ರೂ.3,24,42,593-00ಗಳಾಗಿದ್ದು, ಈ ಮೊತ್ತ ಪರಿಷ್ಕೃತ ದರಗಳಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ.23.06 
ಆಗಿದ್ದು, ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಮೇಲೆ (2)ರಲ್ಲಿ ಓದಲಾದ 
ದಿನಾಂಕ 14/1/08ರ ಪತ್ರದಲ್ಲಿ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾ೦ಕ26/1/2008 ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನ೦ತರ ಪ್ರಸಕ್ತ ಸಾಲಿನ ದರಪಟ್ಟಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.2,63,63,232-00ಗಳ ಮೇಲೆ ಶೇಕಡ 14.85ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೩೭ 





ರೂ.3,02,78,172-00ಗಳಿಗೆ ಕಾಮಗಾರಿಯನ್ನು ಮೆ:ಅಮೃತಾ ಕನ್ನ್‌ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, 1ನೇ ದರ್ಜೆ ಗುತ್ತಿಗೆದಾರರು 
ಇವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು 
ಸೂಚಿಸಿರುತ್ತಾರೆಂದು ತಿಳಿಸಿ, ಈ ಟೆಂಡರ್‌ನ್ನು ಅಂಗೀಕರಿಸಲು ಟೆಂಡರ್‌ ಇಲಾಖಾ ಸಮಿತಿಯ ಅಧ್ಯಕ್ಷರು ಹಾಗೂ ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರುರವರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 116 ಅಪಿಬ೦ 2008, ಬೆಂಗಳೂರು, ದಿನಾಂಕ 12ನೇ ಡಿಸೆಂಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ, ಜೇವರ್ಗಿ ತಾಲ್ಲೂಕು ಜಂಬ್ರಾಳ ಗ್ರಾಮದ 
ಹತ್ತಿರ ಬ್ರಿಡ್ಜ್‌ ಕ೦ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ.2,63,63,232-00ಗಳ ಮೇಲೆ ಶೇಕಡ 14.85ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ.3,02,78,172-00ಗಳಿಗೇಮೂರು ಕೋಟ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂದು ನೂರ 
ಎಪ್ಪತ್ತೆರಡು ರೂ.ಗಳು ಮಾತ್ರ) ಮೆ:ಅಮೃತಾ ಕನ್ಸ್‌ಟ್ರಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಂಗೀಕರಿಸಿದ ಮೇಲ್ಕಂಡ ಮೊತ್ತಕ್ಕಿಂತ ಹೆಚ್ಚುವರಿಯಾಗಿ ಯಾವುದೇ ಕ್ಷೇಮುಗಳನ್ನು ಸರ್ಕಾರವು 
ಪರಿಗಣಿಸುವುದಿಲ್ಲ. 
4. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 60 ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಧಾರವಾಡ ತಾಲ್ಲೂಕು ಹುಲಿಕೇರಿ ಇಂದ್ರಮ್ಮ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬೆಳಗಾವಿ 
ಜಿಲ್ಲೆ, ಬೈಲಹೊಂಗಲ ತಾಲ್ಲೂಕಿನ ಕುಲುವಳ್ಳಿ ಗ್ರಾಮದ ಸ.ನಂ.259ಎ೩ಬಿ ರಲ್ಲಿಯ 82-39 ಎಕರೆ 
ಜಮೀನುಗಳಿಗೆ ಉಚ್ಚ ನ್ಯಾಯಾಲಯವು ಎಂಎಫ್‌ಎ ಸಂಖ್ಯೆ:6053/07ರಲ್ಲಿ ನೀಡಿದ ಮಧ್ಯಂತರ 
ತೀರ್ಪಿನಂತೆ ಹಣ ಪಾವತಿ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 30 ಭೂಸ್ವಾಪ್ರ 2007, ದಿನಾಂಕ 11/06/07. 
2. ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 30 ಭೂಸ್ವಾಪ್ರ 2007, ದಿನಾ೦ಕ 10/06/08. 
3. ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 474 ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 17/03/08. 
4. ಸರ್ಕಾರದ ಆದೇಶ ಸಂಖ್ಯೆ:ಲಾ 1246 ಎಲ್‌ಎಸ್‌ಪಿ 2008, ದಿನಾ೦ಕ 12/08/08. 
5. ದಿನಾಂಕ 08/12/2008ರಂದು ಕೊನೆಗೊಂಡ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ 
ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆಮುಇಂ/ ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/08-09/6524. 
ಪ್ರಸ್ತಾವನೆ: 
ಧಾರವಾಡ ತಾಲ್ಲೂಕು ಹುಲಿಕೇರಿ ಇಂದ್ರಮ್ಮ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬೆಳಗಾವಿ ಜಿಲ್ಲೆ, 
ಬೈಲಹೊಂಗಲ ತಾಲ್ಲೂಕಿನ ಕುಲುವಳ್ಳಿ ಗ್ರಾಮದ ಸ.ನಂ.259ಎ೩ಬಿ ರಲ್ಲಿಯ 82-39 ಎಕರೆ ಜಮೀನಿಗೆ ಬೈಲಹೊಂಗಲದ 
ಸಿವಿಲ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯವು ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಭೂಮಾಲೀಕರು ದಾಖಲಿಸಿದ್ದ 
ಎಲ್‌.ಎ.ಸಿ. ಸಂಖ್ಯೆ:665/85ರ ಪ್ರಕರಣದಲ್ಲಿ ದಿನಾಂಕ 17/08/2006ರ೦ದು ನೀಡಿದ ತೀರ್ಪಿನ ವಿರುದ್ಧ ರಾಜ್ಯ ಉಚ್ಚ 
ನ್ಯಾಯಾಲಯದಲ್ಲಿ ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಬಗ್ಗೆ 
ಪರಿಶೀಲಿಸಲಾಗುತ್ತಿದ್ದ ಸಂದರ್ಭದಲ್ಲಿ ಅರ್ಜಿದಾರರು ನ್ಯಾಯಾಲಯದ ತೀರ್ಪಿನಂತೆ ಹಣ ಪಾವತಿಗಾಗಿ ಸಿವಿಲ್‌ 
ನ್ಯಾಯಾಲಯದಿಂದ ಜಪ್ತಿ ಆದೇಶ ಹಾಗೂ ಬಂಧನದ ವಾರೆಂಟ್‌ ಪಡೆದಿದ್ದರಿಂದ, ಈ ಪ್ರಕರಣದ ತೀವ್ರತೆಯನ್ನು ಗಮನಿಸಿ 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನಂತೆ ಪಾವತಿಸಬೇಕಾದ ಹೆಚ್ಚಿನ ಪರಿಹಾರ ಮೊತ್ತ ರೂ.185.00ಲಕ್ಷಗಳ ಶೇ.50ರಷ್ಟು ಅಂದರೆ 
93.00 ಲಕ್ಷ ರೂ.ಗಳನ್ನು ನ್ಯಾಯಾಲಯದಲ್ಲಿ ಠೇವಣಿ ಮಾಡಲು ಮೇಲೆ (1ರಲ್ಲಿ ಓದಲಾದ ದಿನಾಂಕ 11/06/07ರ 
ಸರ್ಕಾರದ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. ಅದರಂತೆ ರೂ 93.00ಲಕ್ಷಗಳನ್ನು ನ್ಯಾಯಾಲಯದಲ್ಲಿ ಠೇವಣಿ 
ಮಾಡಲಾಗಿದೆ. 


೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಸಿವಿಲ್‌ ನ್ಯಾಯಾಲಯದ ಎಲ್‌.ಎ.ಸಿ. ಪ್ರಕರಣ ಸಂಖ್ಯೆ:665/85ರಲ್ಲಿ ನೀಡಿದ ತೀರ್ಪಿನ ಎರುದ್ಧ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಕಂದಾಯ ಇಲಾಖೆಯು ಉಲ್ಲೇಖ(3)ರ ಆದೇಶದಲ್ಲಿ ಅನುಮೋದನೆ ನೀಡಿದೆ. 
ಅದರಂತೆ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ಎಂಎಫ್‌ಎ ಪ್ರಕರಣ ಸಂಖ್ಯೆ:6053/07ರಲ್ಲಿ ಸಿವಿಲ್‌ ನ್ಯಾಯಾಲಯದ 
ತೀರ್ಪಿನ ಶೇ.75ರಷ್ಟು ಮೊತ್ತವನ್ನು ನ್ಯಾಯಾಲಯದಲ್ಲಿ ಠೇವಣಿ ಮಾಡುವ ಷರತ್ತಿಗೊಳಪಟ್ಟು ಸಿವಿಲ್‌ ನ್ಯಾಯಾಲಯದ 
ತೀರ್ಪಿಗೆ ತಡೆಯಾಜ್ಞೆ ನೀಡಲು ಮಾನ್ಯ ಉಚ್ಚ ನ್ಯಾಯಾಲಯವು ಒಪ್ಪಿಗೆ ನೀಡಿರುವುದಾಗಿ ಅದರಂತೆ ಕೂಡಲೇ 
ನ್ಯಾಯಾಲಯದಲ್ಲಿ ಹಣ ಠೇವಣಿ ಮಾಡುವಂತೆ ದಿನಾಂಕ 11/04/08ರ ಪತ್ರದಲ್ಲಿ ಉಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲರು 
ಕೋರಿರುವುದಾಗಿ ತಿಳಿಸಿರುವುದರಿಂದ, ಉಳಿದ ಶೇ.25ರಷ್ಟು ಮೊತ್ತ ರೂ.44,66,918-00ಗಳನ್ನು ನ್ಯಾಯಾಲಯದಲ್ಲಿ ಠೇವಣಿ 
ಇಡಲು ಉಲ್ಲೇಖ(2)ರಲ್ಲಿ ಓದಲಾದ ದಿನಾಂಕ 10/06/08ರ ಸರ್ಕಾರದ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 

ಈ ಮಧ್ಯೆ ಎಂ.ಎಫ್‌.ಎ.ಸ೦ಖ್ಯೆ-6053/07ರ ತೀರ್ಪಿನ ಎರುದ್ಧ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ 
ಎಸ್‌.ಎಲ್‌.ಪಿ. ಯನ್ನು ದಾಖಲಿಸಲು ಮೇಲೆ (4)ರ ಸರ್ಕಾರಿ ಆದೇಶದಲ್ಲಿ ಕಾನೂನು ಇಲಾಖೆಯು ಅನುಮತಿ ನೀಡಿರುತ್ತದೆ. 
ಅದರನ್ವಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಸ್‌.ಎಲ್‌.ಪಿ. ದಾಖಲಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. 

ಸಿವಿಲ್‌ ನ್ಯಾಯಾಲಯದ ತೀರ್ಪನ್ನು ಅನುಷ್ಟಾನಗೊಳಿಸದಿರುವ ಹಿನ್ನೆಲೆಯಲ್ಲಿ ಡಿಕ್ರಿದಾರರು ಎಕ್ಷಿಕೂಷನ್‌ ಪಿಟಿಷನ್‌ 
ದಾಖಲಿಸಿದ್ದು ಡಿಕ್ರಿ ಬಾಕಿ ಮೊತ್ತ ರೂ.46,86,787-00ಗಳನ್ನು ನ್ಯಾಯಾಲಯಕ್ಕೆ ಠೇವಣಿ ಮಾಡದಿದ್ದಲ್ಲಿ ಬಂಧನದ ವಾರೆಂಟ್‌ 
ಜಾರಿಯಾಗುವ ಸಾಧ್ಯತೆ ಇದ್ದು, ಪ್ರಕರಣವು ಗಂಭೀರ ಸ್ವರೂಪ ಪಡೆಯುತ್ತಿರುವುದರಿಂದ, ಬಾಕಿಯಿರುವ ಡಿಕ್ರಿ ಮೊತ್ತ 
ಶೇ.25ರಷ್ಟನ್ನು ಬಿಡುಗಡೆ ಮಾಡುವಂತೆ ಮೇಲೆ (5)ರಲ್ಲಿ ಓದಲಾದ ದಿನಾಂಕ 08/12/2008ರ ಮುಖ್ಯ ಇಂಜಿನಿಯರ್‌ ರವರ 
ಪತ್ರದಲ್ಲಿ ಕೋರಿರುತ್ತಾರೆ. 

ಪ್ರಕರಣದ ಬಗ್ಗೆ ಕೂಲಂಕಷವಾಗಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 30 ಭೂಸ್ಸಾಪ್ರ 2007, ಬೆ೦ಗಳೂರು, ದಿನಾಂಕ 19ನೇ ಡಿಸೆಂಬರ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಧಾರವಾಡ ತಾಲ್ಲೂಕು ಹುಲಿಕೇರಿ ಇಂದಮ್ಮ ಕೆರೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬೆಳಗಾವಿ ಜಿಲ್ಲೆ, ಬೈಲಹೊಂಗಲ ತಾಲ್ಲೂಕಿನ ಕುಲುವಳ್ಳಿ ಗ್ರಾಮದ ಸ.ನಂ.259ಎ&ಬಿ 
ರಲ್ಲಿಯ 82-39 ಎಕರೆ ಜಮೀನುಗಳಿಗೆ ಉಚ್ಚ ನ್ಯಾಯಾಲಯವು ಎಂಎಫ್‌ಎ ಸಂಖ್ಯೆ 6053/07ರಲ್ಲಿ ನೀಡಿದ ಮಧ್ಯಂತರ 
ತೀರ್ಪಿನಂತೆ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣ ಸಂಖ್ಯೆ: 665/85ರಲ್ಲಿ ನೀಡಿರುವ ತೀರ್ಪಿನ ಅನುಸಾರ ಲೆಕ್ಕ 
ಹಾಕಲಾದ ಪರಿಹಾರ ಮೊತ್ತದಲ್ಲಿ ಶೇ.75ರಷ್ಟು ರೂ. 1,37,66,918-00ಗಳನ್ನು ಈಗಾಗಲೇ ನ್ಯಾಯಾಲಯದಲ್ಲಿ ಠೇವಣಿ 
ಮಾಡಿದ್ದು, ಬಾಕಿಯಿರುವ ಶೇ.25ರಷ್ಟು ಮೊತ್ತ ರೂ. 46,86,787-00 ಗಳನ್ನು (ನಲವತ್ತಾರು ಲಕ್ಷದ ಎಂಭತ್ತಾರು ಸಾವಿರದ 
ಏಳುನೂರ ಎಂಭತ್ತೇಳು ರೂ.ಗಳು ಮಾತ್ರ) ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಎಸ್‌.ಎಲ್‌.ಪಿ. ಯಲ್ಲಿನ 
ತೀರ್ಪನ್ನು ಕಾಯ್ದಿರಿಸಿ ಭೂಮಾಲೀಕರಿಗೆ ಪಾವತಿಸದಿರುವ ಷರತ್ತಿಗೊಳಪಟ್ಟು ಸಿವಿಲ್‌ ನ್ಯಾಯಾಲಯದಲ್ಲಿ ಠೇವಣಿ ಮಾಡಲು 
ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 61 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲ್ಲೂಕು, ಕಲ್ಲಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್‌ 
ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ದಿನಾಂಕ 24/10/08ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು 
ರವರ ಪತ್ರ ಸಂಖ್ಯೆ ಮುಸದ/ತಾ೦-3/ಸ.ಇಂ.9/ 2007/3962. 
2. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರ ದಿನಾ೦ಕ 04/2/08ರ ಪತ್ರ 
ಸಂಖ್ಯೆಮುಸದ/ಆಪ್ತಶಾಖೆ/ಟೆಂಡರ್‌/08-09/4329 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೩೯ 





ಪ್ರಸ್ತಾವನೆ: 

ಸರ್ಕಾರದ ಆದೇಶ ಸಂಖ್ಯೆ ಸನೀಇ 10 ನಯೋಕಾ 2007, ದಿನಾಂಕ 13/05/2008ರಲ್ಲಿ ಹೆಚ್ಚಿನ ಆತ್ಮಹತ್ಯೆ 
ಪ್ರಕರಣಗಳು ವರದಿಯಾಗಿರುವ ಜಿಲ್ಲೆಗಳಲ್ಲಿ ರೈತರ ಪುನರ್ವಸತಿಗಾಗಿ ವಿಶೇಷ ಪ್ಯಾಕೇಜಿನಡಿ ಆಡಳಿತಾತ್ಮಕ ಅನುಮೋದನೆ 
ನೀಡಿರುವ 162 ಕಾಮಗಾರಿಗಳ ಪೈಕಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲ್ಲೂಕು, ಕಲ್ಲಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿಯು ಸಹ 
ಸೇರಿದ್ದು, ಈ ಕಾಮಗಾರಿಗೆ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ ರವರು ಸಿಇಆರ್‌ ಸಂ: 27/07-08, 
ದಿನಾಂಕ 08/08/08ರಲ್ಲಿ ತಾಂತ್ರಿಕ ಮ೦ಜೂರಾತಿ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 














1 ಪ್ರಜಾವಾಣಿ ಹಾಗೂ ಉದಯವಾಣಿ ದಿನಪತ್ರಿಕೆಗಳು ದಿ:17/07/2008 
ಟ್ರ ಜಿಲ್ತಾ ಟೆಂಡರ್‌ ಬುಲೆಟಿನ್‌ ದಿ:19/07/2008 
3 ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿ:24/07/2008 














ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 38 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
3 ಜನ ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆ೦ಡರ್‌ಗಳ ತಾಂತ್ರಿಕ 
ಬಿಡ್‌ನ್ನು ತೆರೆಯಲಾಗಿ, ಈ ಮೂವರು ಗುತ್ತಿಗೆದಾರರ ಟೆಂಡರ್‌ಗಳು ಅರ್ಹವಾಗಿದ್ದರಿಂದ, ಅವರು ಸಲ್ಲಿಸಿದ್ದ ಆರ್ಥಿಕ 
ಬಿಡ್‌ಗಳನ್ನು ದಿನಾಂಕ 25/09/08ರಂದು ತೆರೆಯಲಾಗಿದ್ದು, ಗುತ್ತಿಗೆದಾರರು ನಮೂದಿಸಿರುವ ದರಗಳ ವಿವರ ಕೆಳಕಂಡಂತಿದೆ: 
































ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,30,02,000/- 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ರೂ.1,29,31,943/- 
ಮೊತ್ತ 
ಟೆಂಡರ್‌ನಲ್ಲಿ 
ನು ದ್‌್‌ 
ಗುತ್ತಿಗೆದಾರರ ಹೆಸರು ಮತು ಗುತಿಗೆದಾರರು ಮಂಜೂರಾದ ಪಸ ಹಾವ 
ಕ. ಧೆ ದ ಹ ಅಂದಾಜಿನ ದರಗಳ ದರಗಳ ಮೇಲಿನ 
ನ ದರ್ಜೆ ನಮೂದಿಸಿರುವ 
ಸಂ ಮೇಲಿನ ಶೇಕಡಾವಾರು ಶೇಕಡಾವಾರು 
ಶ್ರೀ/ಮೆಸರ್ಸ್‌ ದರಗಳಂತೆ ಟೆಂಡರಿನ ಹೆ ER 
ಮೂ ಚ ಚ್‌ 
1 ಜಿ.ಓ. ರಾಜು, 1,50,72,876/- 15.93 ಹೆಚ್ಚು 16.56 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 
2 ಜಿ.ಜಯಪ್ರಕಾಶ್‌, 1ನೇ ದರ್ಜೆ 1,56,44,241/- 20.32 ಹೆಚ್ಚು 20.97 ಹೆಚ್ಚು 
ಗುತ್ತಿಗೆದಾರರು 
3 ಲಕ್ಷ್ಮಿ ವೆಂಕಟೇಶ್ವ ಅರ್ಥ್‌ 1,63,94,548 26.09 ಹೆಚ್ಚು 26.78 ಹೆಚ್ಚು 
ಮೂವರ್ಸ್‌, ಸಿ.ಹೆಚ್‌.ವಿ. 
ಎನ್‌.ರೆಡ್ಡಿ, 
1ನೇ ದರ್ಜೆ ಗುತ್ತಿಗೆದಾರರು. 























ಮೇಲ್ಕಂಡಂತೆ ಕ್ರ.ಸಂ. 1ರಲ್ಲಿರುವ ಶ್ರೀ ಜಿ.ಓ. ರಾಜು, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ 
ರೂ.1,50,72,876-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16.56ರಷ್ಟು ಹೆಚ್ಚಾಗಿದ್ದು, ಚಾಲ್ತಿ ದರಪಟ್ಟಿಯ ಮೇಲೆ ಶೇ.6ಕ್ಕಿಂತ 
ಹೆಚ್ಚುವರಿ ದರವನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರಿಗೆ ಅಧಿಕಾರ ಇಲ್ಲದೇ ಇದ್ದುದರಿಂದ, ಸರ್ಕಾರದ 
ಅನುಮೋದನೆಗಾಗಿ ಮೇಲೆ (1ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, 
ಬೆಂಗಳೂರು ರವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಪ್ರಕರಣವನ್ನು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಮುಂದೆ ಮಂಡಿಸುವಂತೆ ಸೂಚಿಸಿದ್ದರ ಮೇರೆಗೆ 
ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 
18/11/2008ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ 
ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ 


೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಟೆಂಡರಿಗಿಡಲಾದ ಮೊತ್ತ ರೂ.1,29,31,943-00ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1,44,83,776-00ಗಳಿಗೆ ಕಾಮಗಾರಿಯನ್ನು ಶ್ರೀ ಜಿ.ಓ. ರಾಜು, 1ನೇ ದರ್ಜೆ ಗುತ್ತಿಗೆದಾರರು, ದಾವಣಗೆರೆ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಿದ್ದು, ಇದಕ್ಕೆ ಗುತ್ತಿಗೆದಾರರು ಸಮ್ಮತಿ ನೀಡಿರುವುದಾಗಿ ತಿಳಿಸಿ ಸಭೆಯ ನಡವಳಿಗಳೊಂದಿಗೆ 
ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, 
ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣಿ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರು ಶಿಫಾರಸ್ಸು 
ಮಾಡಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 68 ಕೆಜಿದು 2008, ಬೆ೦ಗಳೂರು, ದಿನಾಂಕ 24ನೇ ಡಿಸೆಂಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲ್ಲೂಕು, ಕಲ್ಲಹಳ್ಳಿ ಕೆರೆ 
ಅಭಿವೃದ್ಧಿ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ 
ಇಡಲಾದ ಮೊತ್ತ ರೂ.1,29,31,943-00ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.1,44,83,776- 
00ಗಳಿಗೆ (ಒಂದು ಕೋಟಿ ನಲವತ್ತಾಾಲ್ಕು ಲಕ್ಷದ ಎಂಭತ್ತೂರು ಸಾವಿರದ ಏಳುನೂರ ಎಪ್ಪತ್ತಾರು ರೂ.ಗಳು ಮಾತ್ರ) ಶ್ರೀ 
ಜಿ.ಓ. ರಾಜು, 1ನೇ ದರ್ಜೆ ಗುತ್ತಿಗೆದಾರರು, ದಾವಣಗೆರೆ ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಂಗೀಕರಿಸಿದ ಮೇಲ್ಕಂಡ ಮೊತ್ತಕ್ಕಿಂತ ಹೆಚ್ಚುವರಿಯಾಗಿ ಯಾವುದೇ ಕ್ಷೇಮುಗಳನ್ನು ಸರ್ಕಾರವು 
ಪರಿಗಣಿಸುವುದಿಲ್ಲ. 
4. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್‌ಪಿ 2002, ದಿನಾಂಕ: 
20/01/2003ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 152 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕು ಇಂಚಗೇರಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಅನುಸಾರ ಹೆಚ್ಚಿನ 
ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 22/1/2008ರ 
ಪತ್ರ ಸಂಖ್ಯೆ: ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/ 2008-09/6168. 


ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ 
ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕು ಇಂಚಗೇರಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಇಂಚಗೇರಿ 
ಗ್ರಾಮದ ಜಮೀನುಗಳಿಗೆ ಬಿಜಾಪುರ 2ನೇ ಹೆಚ್ಚುವರಿ (ಹಿರಿಯ ಶ್ರೇಣಿ) ನ್ಯಾಯಾಧೀಶರು ನೀಡಿದ ತೀರ್ಪಿನ ಅನುಸಾರ 
ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು 
ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 25/05/2000 
- ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 07/03/2003. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಬಿಜಾಪುರ 2ನೇ ಹೆಚ್ಚುವರಿ (ಹಿರಿಯ 
ಶ್ರೇಣಿ) ನ್ಯಾಯಾಧೀಶರು ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ:ಲಾ 
2397 ಎಲ್‌ಬಿಎಸ್‌ 2005, ದಿನಾಂಕ 10/02/06 ಹಾಗೂ ಲಾ 2398 ಎಲ್‌ಬಿಎಸ್‌ 2005, ದಿನಾಂಕ 10/02/06ರಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೪೧ 





ಅಭಿಪ್ರಾಯ ನೀಡಿದೆ. ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ 
ಕೆಳಕಂಡಂತಿದೆ: 





























3 ಎಲ್‌ಎಸಿ ಸ BE ವಿಸ್ತೀರ್ಣ ಪರಿಹಾರ ಮೊತ್ತ 

ಸಂ ಸಂಖ್ಯೆ i ಎ-ಗುಂ. ರೂ.ಗಳಲ್ಲಿ 

1 188/03 432/ ಇಂಚಗೇರಿ 3-32 219268 

ಟ್ರ 187/03 429 ಇಂಚಗೇರಿ 4-35 275882 
ಒಟ್ಟು 495150 











* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 138 ಭೂಸ್ಸಾಪ್ರ 2007(ಭಾ), ಬೆಂಗಳೂರು, ದಿನಾಂಕ 24ನೇ ಡಿಸೆಂಬರ್‌ 2008. 

ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕಿನ ಇಂಚಗೇರಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ಇಂಚಗೇರಿ ಗ್ರಾಮಕ್ಕೆ ಸೇರಿದ ಸರ್ವೆ ನ೦ಬರ್‌ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣಗಳಲ್ಲಿ 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ 
ರೂ.4,95,150-00ಗಳನ್ನು (ನಾಲ್ಕು ಲಕ್ಷದ ತೊಂಭತ್ತೈದು ಸಾವಿರದ ನೂರ ಐವತ್ತು ರೂ.ಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು 
ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ವರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 153 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಹಾವೇರಿ ಜಿಲ್ಲೆ, ಬ್ಯಾಡಗಿ ತಾಲ್ಲೂಕಿನ ಅಂಗಾರಗಟ್ಟ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಮಾಸಣಗಿ ಮತ್ತು ಹಿರೇನಂದಿಹಳ್ಳಿ ಗ್ರಾಮಗಳ ಜಮೀನುಗಳಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ 

ತೀರ್ಪಿನಂತೆ ಭೂ ಬಾಡಿಗೆ ಅಥವಾ ಬೆಳೆ ನಷ್ಟ ಪರಿಹಾರ ಸಂದಾಯ ಮಾಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ 06/0/08ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 

ಇವರ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ಬಿಜಾ/ ಭೂಸ್ವಾಪ್ರ/08-09/5439. 
2. ದಿನಾಂಕ 10/02/2006ರ ಸರ್ಕಾರಿ ಪತ್ರ ಸಂಖ್ಯೆಸನೀಇ 44 ಭೂಸ್ವಾಪ್ರ 2001. 
ಪ್ರಸ್ತಾವನೆ: 

ಹಾವೇರಿ ಜಿಲ್ಲೆ, ಬ್ಯಾಡಗಿ ತಾಲ್ಲೂಕಿನ ಅಂಗಾರಗಟ್ಟಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮಾಸಣಗಿ 
ಮತ್ತು ಹಿರೇನಂದಿಹಳ್ಳಿ ಗ್ರಾಮಗಳ ಜಮೀನುಗಳಿಗೆ ಹೆಚ್ಚುವರಿ ಪರಿಹಾರನ ಧನವನ್ನು ಸಂದಾಯ ಮಾಡುವ ಬಗ್ಗೆ ಮಾನ್ಯ 
ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಲಾಗಿದ್ದ ರಿಟ್‌ ಅರ್ಜಿ ಸಂಖ್ಯೆ3121-3140/2001 ಹಾಗೂ 33367/2001ರಲ್ಲಿ ದಿನಾಂಕ 
29/05/02ರ೦ದು ನೀಡಿರುವ ತೀರ್ಪಿನಲ್ಲಿ ಸ್ವಾಧೀನಪಡಿಸಿಕೊಂಡ ಜಮೀನಿನ ಕಬ್ಬೆಯನ್ನು ಪಡೆದ ಕ್ರಮವಾಗಿ ಹಿರೇನಂದಿಹಳ್ಳಿ 
ಗ್ರಾಮದ ಜಮೀನುಗಳಿಗೆ ದಿನಾ೦ಕ 12/08/1968 ಮತ್ತು ಮಾಸಣಗಿ ಗ್ರಾಮದ ಜಮೀನುಗಳಿಗೆ ದಿನಾಂಕ 22/10/970ರಿಂದ 
ಪಾವತಿಸಲು ಆದೇಶಿಸಲಾಗಿದೆ. ಕಬ್ಬೆ ಪಡೆದ ದಿನಾಂಕದಿಂದ ಬಡ್ಡಿ ಪಾವತಿಸುವ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ 
ತೀರ್ಪನ್ನು ಉಲ್ಲೇಖಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಲಾಗಿದ್ದ ಎಸ್‌.ಎಲ್‌.ಪಿ. ಸಂಖ್ಯೆ15590-15610/03- 
ಸಿವಿಲ್‌ ಅಪೀಲ್‌ ಸಂಖ್ಯೆ: 819-839/05 ಸರ್ಕಾರದ ಪರವಾಗಿ ತೀರ್ಪು ಆಗಿದ್ದು, ಕಬ್ಬೆ ಪಡೆದ ದಿನಾಂಕದಿಂದ ನೀಡಲಾಗಿದ್ದ 
4(1)ರ ಅಧಿಸೂಚನೆಯ ದಿನಾಂಕದಿಂದ ಲೆಕ್ಕ ಹಾಕಿ ನ್ಯಾಯಾಲಯದಲ್ಲಿ ಠೇವಣಿ ಇಡಲಾಗಿದ್ದ ಮೊತ್ತವನ್ನು ಮೇಲೆ (2)ರಲ್ಲಿ 
ಓದಲಾದ ದಿನಾಂಕ 10/02/06ರ ಪತ್ರದಲ್ಲಿ ಹಿಂಪಡೆಯಲು ಸೂಚಿಸಲಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ 
ತೀರ್ಪಿನಲ್ಲಿ 40ರ ಅಧಿಸೂಚನೆಯ ಹಿಂದಿನ ಅವಧಿಗೆ ಭೂ ಬಾಡಿಗೆ ಅಥವಾ ನಷ್ಟ ಪರಿಹಾರವನ್ನು ಪಡೆಯಲು 


೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪ್ರತಿವಾದಿಗಳು ತಮ್ಮ ಕ್ಷೇಮ್‌ನ್ನು ಸಲ್ಲಿಸಲು ಸ್ವತಂತ್ರರೆಂದು ತಿಳಿಸಿತ್ತು. ಈ ವಿಚಾರದಲ್ಲಿ ಪ್ರತಿವಾದಿಗಳಾದ ಭೂಮಾಲೀಕರು 
ಸಂಬ೦ಧಪಟ್ಟ ಭೂಸ್ವಾಧೀನಾಧಿಕಾರಿಗಳಲ್ಲಿ ಅರ್ಜಿ ಸಲ್ಲಿಸಿ ನಂತರ ಉಚ್ಚ ನ್ಯಾಯಾಲಯದಲ್ಲಿ ಸಹ ಈ ವಿಷಯದಲ್ಲಿ ರಿಟ್‌ 
ಅರ್ಜಿ ಸಂಖ್ಯೆ:3361/07ನ್ನು ದಾಖಲಿಸಿ ಇದರಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ದಿನಾಂಕ 03/04/07ರಲ್ಲಿ ನೀಡಿದ ತೀರ್ಪಿನಲ್ಲಿ 
ಅರ್ಜಿದಾರರಿಗೆ 41)ರ ಪೂರ್ವಾವಧಿಗೆ ನಷ್ಟ ಪರಿಹಾರವನ್ನು ನೀಡಲು ಆದೇಶ ನೀಡಿದೆ. 

ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಜಾರಿಗಾಗಿ ಉಪ ವಿಭಾಗಾಧಿಕಾರಿಗಳು, ಹಾವೇರಿ ಇವರು 
ಭೂಮಾಲೀಕರಿಗೆ ಪಾವತಿಸಬೇಕಾದ ಭೂಬಾಡಿಗೆ ಅಥವಾ ಬೆಳೆ ನಷ್ಟ ಪರಿಹಾರ ನಿಗದಿಪಡಿಸಿ ದಿನಾಂಕ 23/07/08ರಲ್ಲಿ 
ಐತೀರ್ಪು ಹೊರಡಿಸಿದ್ದು ನಂತರ ಈ ಐತೀರ್ಪಿಗೆ ದಿನಾಂಕ 13/08/08ರಂದು ಹೊರಡಿಸಲಾದ ತಿದ್ದುಪಡಿ ಆದೇಶದಂತೆ ಒಟ್ಟು 
ರೂ.38,36,381-00ಗಳನ್ನು ಭೂಮಾಲೀಕರಿಗೆ ನಷ್ಟ ಪರಿಹಾರವನ್ನು ಪಾವತಿಸಲು ಮೇಲೆ (1ರಲ್ಲಿ ಓದಲಾದ ದಿನಾಂಕ 
06/10/08ರ ಪತ್ರದಲ್ಲಿ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ರವರು ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 130 ಭೂಸ್ಸಾಪ್ರ 2008, ಬೆ೦ಗಳೂರು, ದಿನಾಂಕ 24ನೇ ಡಿಸೆಂಬರ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಜಾರಿಗಾಗಿ 
ಹಾವೇರಿ ಜಿಲ್ಲೆ, ಬ್ಯಾಡಗಿ ತಾಲ್ಲೂಕಿನ ಅಂಗಾರಗಟ್ಟ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮಾಸಣಗಿ ಮತ್ತು 
ಹಿರೇನಂದಿಹಳ್ಳಿ ಗ್ರಾಮಗಳ ಜಮೀನುಗಳಿಗೆ ಭೂಬಾಡಿಗೆ ಅಥವಾ ಬೆಳೆ ನಷ್ಟ ಪರಿಹಾರ ಧನದ ಬಗ್ಗೆ ಹಾವೇರಿ ಉಪ 
ವಿಭಾಗಾಧಿಕಾರಿಗಳು ದಿನಾಂಕ 13/08/08ರ೦ದು ಹೊರಡಿಸಿದ ಐತೀರ್ಪಿನಂ೦ತೆ ರೂ.38.36,381-00ಗಳ (ಮೂವತ್ತೆಂಟು ಲಕ್ಷದ 
ಮೂವತ್ತಾರು ಸಾವಿರದ ಮುನ್ನೂರ ಎಂಭತ್ತೊಂದು ರೂ.ಗಳು ಮಾತ್ರ ಭೂಮಾಲೀಕರಿಗೆ ಪಾವತಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ: ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 154 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ರೈತ ಕಾಯಕ ಕೆರೆ ಕಾರ್ಯಕ್ರಮದಡಿ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲ್ಲೂಕು, ಸವಳಂಗ ಹೊಸಕೆರೆ 
ಸಮಗ್ರ ಅಭಿವೃದ್ಧಿ ಕಾಮಗಾರಿಯ ಇ.ಐ.ಆರ್‌.ಎಲ್‌. ಗೆ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ 19/07/06ರ ಜಂಟಿ ನಿರ್ದೇಶಕರು, ಬೆಂಗಳೂರು ವಲಯ, ಕರ್ನಾಟಕ ಭೂಸೇನಾ 
ನಿಗಮ ನಿಯಮಿತ ರವರ ಪತ್ರದ ಸಂಖ್ಯೆ:ಜನಿ/ಕಭೂಸೇನಾ/ಬೆಂವ/ರೈಕಾಕೆ/2006-07/615. 

2. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 241 ಕೆಜಿದು 2000, ದಿನಾ೦ಕ 04/01/2003. 

3. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 241 ಕೆಜಿದು 2000(ಭಾಗ-2) ದಿನಾ೦ಕ 17/03/2003. 

4. ದಿನಾಂಕ 03/0/08ರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊ೦ಡಿರುವ ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರ ಪತ್ರದ ಸಂಖ್ಯೆ: ಮುಸದ/ತಾ೦-4/ಸ.ಇ೦-10/ 
ದಾವಣಗೆರೆ/ ಹೊನ್ನಾಳಿ/ಸವಳಂಗ/ಇಐಆರ್‌ಎಲ್‌/2008-09/3762. 

ಪ್ರಸ್ತಾವನೆ: 

ಮೇಲೆ (1ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ಭೂಸೇನಾ ನಿಗಮ ನಿಯಮಿತದ ಜಂಟಿ ನಿರ್ದೇಶಕರು ನಿಗಮದ 
ವತಿಯಿಂದ ರೈತ ಕಾಯಕ ಕೆರೆ ಯೋಜನೆಯಡಿ ಕೈಗೊಳ್ಳಲಾದ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲ್ಲೂಕು ಸವಳಂಗ ಹೊಸಕೆರೆ 
ಅಭಿವೃದ್ಧಿ ಕಾಮಗಾರಿಯಲ್ಲಿ ಕೆರೆಯಲ್ಲಿ ಎತ್ತಿದ ಹೂಳನ್ನು ಹೊರಗೆ ಸಾಗಿಸಲು ಮಾಡಲಾದ ಸಾಗಣಿ ವೆಚ್ಚವನ್ನು 
ಪಾವತಿಸುವಂತೆ ಕೋರಿರುತ್ತಾರೆ. 

ರೈತ ಕಾಯಕ ಕೆರೆ ಯೋಜನೆಯಡಿ 50.00 ಲಕ್ಷ ರೂ.ಗಳ ಅಂದಾಜು ವೆಚ್ಚದಲ್ಲಿ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾ: 
ಸವಳಂಗ ಕೆರೆಯನ್ನು ಕರ್ನಾಟಕ ಭೂಸೇನಾ ನಿಗಮಕ್ಕೆ ವಹಿಸಿ ಸಮಗ್ರ ಅಭಿವೃದ್ಧಿಪಡಿಸಲು ಮೇಲೆ (2)ರಲ್ಲಿ ಓದಲಾದ 
ದಿನಾಂಕ 04/01/2003ರ ಆದೇಶದಲ್ಲಿ ಮಂಜೂರಾತಿ ನೀಡಲಾಗಿದೆ. ಈ ಆದೇಶದಲ್ಲಿ ಕೆರೆಯಂಗಳದಲ್ಲಿ ಎತ್ತುವ ಹೂಳನ್ನು 
"ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ಸಾಗಣೆ ಮಾಡತಕ್ಕದ್ದು, ಪ್ರತ್ಯೇಕವಾಗಿ ಸಾಗಣೆ ವೆಚ್ಚ ನೀಡಲಾಗುವುದಿಲ್ಲ" ಎಂಬ ಷರತ್ತನ್ನು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೪೩ 





ವಿಧಿಸಲಾಗಿತ್ತು. ನಂತರ ಈ ಷರತ್ತವನ್ನು ಮೇಲೆ (3)ರಲ್ಲಿ ಓದಲಾದ ದಿನಾಂಕ 17/03/03ರ ತಿದ್ದುಪಡಿ ಆದೇಶದಲ್ಲಿ 
ಕೈಬಿಡಲಾಗಿದೆ. 

ಸವಳಂಗ ಹೊಸಕೆರೆ ಅಭಿವೃದ್ಧಿ ಕಾಮಗಾರಿಯ ಅಂದಾಜಿನಲ್ಲಿ ಸದರಿ ಕೆರೆಯಂಗಳದ ಹೂಳೆತ್ತಲು 24.00 ಲಕ್ಷ 
ರೂ.ಗಳನ್ನು ನಿಗದಿಪಡಿಸಲಾಗಿತ್ತು. ಈ ಮೊತ್ತದಲ್ಲಿ ಪ್ರತಿ ಘನ ಮೀ. ಹೂಳಿಗೆ ರೂ.15/-ಗಳಂತೆ 1,59,486 ಘ.ನ.ಮೀ. 
ಹೂಳೆತ್ತಬೇಕಾಗಿತ್ತು. ಆದರೆ, ನಿಗಮವು 89,345 ಘನ ಮೀ. ಮಾತ್ರ ಹೂಳೆತ್ತಿದೆ. ಈ ಹೂಳನ್ನು ಸಾಗಿಸಲು ಒಂದು ಕಿ.ಮೀ. ಗೆ 
12.65 ರೂ.ಗಳಂತೆ ಒಟ್ಟು 11,30,214-00 ರೂ.ಗಳಾಗುತ್ತಿದ್ದು, ಸಾಗಣೆ ವೆಚ್ಚ ಅಂದಾಜಿನಲ್ಲಿ ಸೇರಿಲ್ಲದೆ ಇದ್ದುದರಿಂದ, ಇದನ್ನು 
ಹೆಚ್ಚುವರಿ ಕಾರ್ಯವೆಂದು ಪರಿಗಣಿಸಿ ಈ ಮೊತ್ತಕ್ಕೆ ತಯಾರಿಸಿದ ಇ.ಐ.ಆರ್‌.ಎಲ್‌. ಗೆ ಸಣ್ಣ ನೀರಾವರಿ ದಕ್ಷಿಣ ವಲಯದ 
ಮುಖ್ಯ ಇಂಜಿನಿಯರ್‌ರವರು ಮೇಲೆ (3)ರಲ್ಲಿ ಓದಲಾದ ದಿನಾಂಕ 03/10/2008ರ ಪತ್ರದಲ್ಲಿ ಸರ್ಕಾರದ ಅನುಮೋದನೆ 
ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಕಾಮಗಾರಿಯಲ್ಲಿ ಉಂಟಾಗಿರುವ ಈ ಹೆಚ್ಚುವರಿ ವೆಚ್ಚವನ್ನು ಮಂಜೂರಾದ ಮೂಲ ಅಂದಾಜು ಮೊತ್ತ 50.00 ಲಕ್ಷ 
ರೂ.ಗಳಿಗೆ ಹೋಲಿಸಿದಾಗ ಶೇ.22.60ರಷ್ಟು ಹೆಚ್ಚುವರಿಯಾಗಿರುತ್ತದೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ನೀಡಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 94 ಆವಿಸಂ 2006 ಬೆಂಗಳೂರು, ದಿನಾಂಕ 02ನೇ ಜನವರಿ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರೈತ ಕಾಯಕ ಕೆರೆ ಯೋಜನೆಯಡಿ ಕೈಗೊಳ್ಳಲಾದ 
ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲ್ಲೂಕು ಸವಳಂಗ ಹೊಸಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕರ್ನಾಟಕ ಭೂಸೇನಾ ನಿಗಮವು 
ನಿರ್ವಹಿಸಿದ ಹೂಳು ಸಾಗಿಸುವ ಸಾಗಣೆ ವೆಚ್ಚ 11.30 ಲಕ್ಷ ರೂ.ಗಳ (ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ರೂ.ಗಳು 
ಮಾತ್ರ) ವರ್ಕ್‌ಸ್ಷಿಪ್‌ಗೆ ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "4702-00-101-1-06-139 ಹಳೆಯ ಮತ್ತು 
ಒಡೆದ ಕೆರೆಗಳ ಜೀರ್ಣೋದ್ಧಾರ ಮತ್ತು ಕೆರೆಯ ಹೂಳೆತ್ತುವುದು(ಯೋಜನೆ)" ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್‌ಪಿ 2002 ದಿನಾಂಕ 20/01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆ ಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 269 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು ಶ್ರೀನಿವಾಸಪುರ ಗ್ರಾಮದ ಕಾಟೇನಹಳ್ಳಿ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ 
ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು. ಇವರ ದಿನಾಂಕ 
6/1/2008ರ ಪತ್ರ ಸಂಖ್ಯೆಮುಸನೀ(ದ)/ಲೆಶಾ/ಲೆಸ-1/3/ಭೂಸ್ವಾಧೀನ/2008-09/2453. 


ಮೇಲೆ ಓದಲಾದ ಬೆ೦ಗಳೂರು ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು ಶ್ರೀನಿವಾಸಪುರ ಗ್ರಾಮದ ಕಾಟೇನಹಳ್ಳಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಶ್ರೀನಿವಾಸಪುರ ಗ್ರಾಮದ ಜಮೀನುಗಳಿಗೆ ಮಧುಗಿರಿ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. 
ಪ್ರಕರಣ ಸಂಖ್ಯೆ:5/84ರಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು 
ಈ ಕೆಳಕಂಡಂತಿದೆ: 
-. ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 06/01/1977 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 20/02/1982 
ಸದರಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಶ್ರೀನಿವಾಸಪುರ ಗ್ರಾಮದ ಸರ್ವೆ ನಂ. 23ರ 28 ಎಕರೆ ಸೇರಿತ್ತು. ಸದರಿ ಸರ್ವೆ 
ನಂ.ನ ಭೂ ಮಾಲಿಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ ಮಧುಗಿರಿಯ ಹಿರಿಯ ಶ್ರೇಣಿಯ ಸಿವಿಲ್‌ ನ್ಯಾಯಾಲಯದಲ್ಲಿ 
ದಾಖಲಿಸಿದ್ದ ಎಲ್‌.ಐ.ಸಿ ಪ್ರಕರಣ ಸಂಖ್ಯೆ-5/984ರಲ್ಲಿ ದಿನಾಂಕ: 18/04/2006ರ೦ದು ನೀಡಿದ ತೀರ್ಪಿನಲ್ಲಿ ಹೆಚ್ಚಿನ ಪರಿಹಾರ 
ಧನ ಪಾವತಿಸಲು ಆದೇಶಿಸಿದೆ ಅಲ್ಲದೆ ಸದರಿ ತೀರ್ಪಿನ ಸರ್ವೆ ನಂ: 23ರ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಅಪೆಕ್ಸ್‌ 
ಕೋರ್ಟ್‌ನ (ಸರ್ವೋಚ್ಚ ನ್ಯಾಯಾಲಯ) ನಿರ್ದೇಶನದಂತೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ನಡೆಸಿದ ಸರ್ವೆಯಿಂದ 


೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಈ ಸರ್ವೆ ನಂ.ನಲ್ಲಿ ಒಟ್ಟು 39 ಎಕರೆ 11 ಗುಂಟೆ ಜಮೀನು ಬಂದಿದ್ದು ಈ ಜಮೀನು ಸಣ್ಣ ನೀರಾವರಿ ಕೆರೆಯಲ್ಲಿ 
ಮುಳುಗಡೆಯಾಗಿರುವುದರಿಂದ ಈ ಎಲ್ಲಾ ಕ್ಷೇತ್ರಕ್ಕೂ ಪರಿಹಾರ ಧನ ನೀಡುವಂತೆ ಮಾನ್ಯ ನ್ಯಾಯಾಲಯವು ಆದೇಶಿಸಿದೆ. ಈ 
ಬಗ್ಗೆ ಸಲ್ಲಿಸಿರುವ ಮುಟೀಷನ್‌ ಮತ್ತು ಆರ್‌.ಟಿ.ಸಿ ಪ್ರತಿಗಳಲ್ಲಿ ಸರ್ವೆ ನಂ: 23, ಹೊಸ ಸರ್ವೆ ನಂ: 29ರ 39 ಎಕರೆ 11 
ಗುಂಟೆ ಜಮೀನು ಸರ್ಕಾರಿ ಕೆರೆಗೆ ಮುಳುಗಡೆ ಎಂಬುದಾಗಿ ನಮೂದಿಸಲಾಗಿದೆ. ಅದ್ದರಿಂದ ಈ ಒಟ್ಟು ವಿಸ್ತೀರ್ಣಕ್ಕೆ ಮಾನ್ಯ 
ನ್ಯಾಯಾಲಯವೂ ಹೆಚ್ಚಿನ ಪರಿಹಾರಕ್ಕೆ ಸೂಚನೆ ನೀಡಿದೆ. ಇದಕ್ಕೆ ಭೂ ಸ್ವಾಧೀನ ಕಾಯಿದೆ 18(1)ರಡಿ ಅವಕಾಶವಿದೆ. ಸಿವಿಲ್‌ 
ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವೂ ದಿನಾಂಕ 
22/2/2007ರ ಪತ್ರ ಸಂಖ್ಯೆ: ಆರ್‌ಡಿ199ಎಲ್‌ಎಸಿ(ಎಲ್‌ಸಿ)07ರಲ್ಲಿ ತೀರ್ಮಾನಿಸಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆ ತೀರ್ಮಾನ 

ಕೈಗೊಂಡಿದ್ದರೂ ಸಹ ಭೂ ಸ್ವಾಧೀನ ಅಧಿಕಾರಿಗಳು ಮಾನ್ಯ ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ತುಮಕೂರು ಜಿಲ್ಲಾ 
ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ರೆಗ್ಯೂಲರ್‌ ಅಪಿಲ್‌ ಸಂಖ್ಯೆ:212/2007ರಲ್ಲಿಯ ದಿನಾಂಕ 18/08/2007ರ ತೀರ್ಪು ಭೂ 
ಮಾಲಿಕರ ಪರವಾಗಿ ಆಗಿದೆ. 

ಸಿವಿಲ್‌ ನ್ಯಾಯಾಲಯದ ಆದೇಶದಲ್ಲಿ ತಿಳಿಸಿರುವಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಎಐಆರ್‌ 1996 
ಎಸ್‌ಸಿರಲ್ಲಿ ನೀಡಿರುವ ರೂಲಿಂಗ್‌ನಲ್ಲಿ ಭೂಸ್ವಾಧೀನದ ತಿದ್ದುಪಡಿ ಕಾಯಿದೆಯಲ್ಲಿನ ಸವಲತ್ತುಗಳು ದಿನಾಂಕ 
30/04/982ರಿ೦ಂದ 24/09/1984ರ ವರೆಗೆ ಯಾವ ಪ್ರಕರಣಗಳು ಸಿವಿಲ್‌ ನ್ಯಾಯಾಲಯದಲ್ಲಿ ಅಥವಾ ಭೂ ಸ್ವಾಧೀನ 
ಅಧಿಕಾರಿಗಳ ಮುಂದೆ ಬಾಕಿ ಇದ್ದಲ್ಲಿ ಅವುಗಳಿಗೂ ಅನ್ವಯವಾಗತಕ್ಕದ್ದು ಎಂಬುದಾಗಿ ತೀರ್ಪು ನೀಡಿದೆ. ಸದರಿ ಪ್ರಕರಣದಲ್ಲಿ 
ಪಾವತಿಸಬೇಕಾದ ಮೊತ್ತದ ವಿವರ ಕೆಳಕಂಡಂತಿದೆ: 








ಕ್ರ ಶ್ರೀನಿವಾಸಪುರ ವಿಸ್ತೀರ್ಣ ಪರಿಹಾರ ಮೊತ್ತ 
ಎಲ್‌ಎಸಿ ಸಂಖ್ಯೆ 1 ಸ್ಟ 

ಸಂ ಐ ಗ್ರಾಮದ ಸ.ನಂ. ಎ-ಗುಂ. ರೂ.ಗಳಲ್ಲಿ 
೨/84 23 59,14,332-00 























* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 132 ಭೂಸ್ವಾಪ್ರ 2008, ಬೆ೦ಗಳೂರು, ದಿನಾಂಕ: 2ನೇ ಜನವರಿ 2009 

ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು ಶ್ರೀನಿವಾಸಪುರ ಗ್ರಾಮದ ಕಾಟೇನಹಳ್ಳಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಶ್ರೀನಿವಾಸಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಧನ ಮೊತ್ತ ರೂ.59,14,332-00ಗಳನ್ನು (ಐವತ್ತೊಂಭತ್ತು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು 
ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 270 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ: ಕೋಲಾರ ಜಿಲ್ಲೆ, ಬಂಗಾರಪೇಟೆ ತಾಲ್ಲೂಕು, ಕೊಪ್ಪ ದೊಡ್ಡಕೆರೆಯ ಪೋಷಕ ಕಾಲುವೆ ಅಭಿವೃದ್ಧಿ 
ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: ದಿನಾಂಕ 11/12/08ರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡಿರುವ ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಮುಸದ/ತಾಂ-3/ಸ.ಇಂ.7/ 
ಕೋಲಾರ/ಬಂಗಾರಪೇಟೆ/ ಕೊಪ್ಪದೊಡ್ಡಕೆರೆ ಟೆಂಡರ್‌/2008/4380. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೪೫ 





ಪ್ರಸ್ತಾವನೆ: 

ಕೋಲಾರ ಜಿಲ್ಲೆ, ಬಂಗಾರಪೇಟೆ ತಾಲ್ಲೂಕು, ಕೊಪ್ಪ ದೊಡ್ಡಕೆರೆ ಪೋಷಕ ನಾಲೆ ಅಭಿವೃದ್ಧಿ ಕಾಮಗಾರಿಯ 49.95 
ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 42 ಕೆಜಿದು 2007, ದಿನಾಂಕ 07/03/07ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕೋಲಾರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ದಿನಾಂಕ 08/01/07ರಂದು 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ನಲ್ಲಿ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ದಿನಾಂಕ 14/01/07ರಲ್ಲಿ ಪ್ರಕಟಿಸಲಾಗಿದೆ. 

ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರ೦ ಪಡೆದ ಇಬ್ಬರು ಗುತ್ತಿಗೆದಾರರು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್‌ಗಳಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ 
ಏವರ ಕೆಳಕ೦ಡಂತಿದೆ: 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.49,81,668/- 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ | ರೂ.60,25,836/- 
































ಗುತ್ತಿಗೆದಾರರ ಹೆಸರು ಮತ್ತು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು Sy ಹಗಸ 
ಶ್ರ ಸ್ವಷ್ಟ ಆಡ (ತ ಕ ಅಂದಾಜಿನ ದರಗಳ ದರಗಳ ಮೇಲಿನ 
ಸಂ ಜ್‌ ರಜಾ ಮೇಲಿನ ಶೇಕಡಾವಾರು ಶೇಕಡಾವಾರು 
೯ ಣ ಈ ಹೆಚ್ಚಳ ಹೆಚ್ಚಳ 
1 ವಿ.ನಾರಾಯಣಸ್ವಾಮಿ 75,60,127/- 51.76 ಹೆಚ್ಚು 25.46 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು, 
ಕೋಲಾರ 
2 ಎಸ್‌.ಕೃಷ್ಣನ್‌, 78,73,177/- 58.04 ಹೆಚ್ಚು 30.66 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು, 
ಕೋಲಾರ 




















ಮೇಲ್ಕಂಡಂತೆ ಶ್ರೀ ವಿ. ನಾರಾಯಣಸ್ವಾಮಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ.75,60,127-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 25.46ರಷ್ಟು ಹೆಚ್ಚಾಗಿದ್ದು, ದರಗಳನ್ನು ಕಡಿಮೆ ಮಾಡಿಸುವ ಬಗ್ಗೆ 
ಮುಖ್ಯ ಇಂಜಿನಿಯರ್‌ರವರ ಮಟ್ಟದಲ್ಲಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲಾಗಿದ್ದು, ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತದ ಮೇಲೆ ಶೇ.18ರಷ್ಟು ಹೆಚ್ಚುವರಿ ಮೊತ್ತಕ್ಕೆ ಕಾಮಗಾರಿ ಕೈಗೊಳ್ಳಲು ಒಪ್ಪಿರುತ್ತಾರೆಂದು, ಆದರೆ 
ಚಾಲ್ತಿ ದರಪಟ್ಟಿಯ ಮೇಲೆ ಶೇ.6ಕ್ಕಿಂತ ಹೆಚ್ಚುವರಿ ದರವನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರಿಗೆ ಅಧಿಕಾರ ಇಲ್ಲದೇ 
ಇದ್ದುದರಿಂದ, ಈ ವಿಷಯವನ್ನು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಮುಂದೆ ದಿನಾಂಕ 07/02/2008ರ ಸಭೆಯಲ್ಲಿ 
ಮಂಡಿಸಿದ್ದು, ಈ ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ 
ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತದ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ.67,48,936-00ಗಳಿಗೆ ಕಾಮಗಾರಿಯನ್ನು ಶ್ರೀ ವಿ. ನಾರಾಯಣಸ್ವಾಮಿ, 1ನೇ ದರ್ಜೆ ಗುತ್ತಿಗೆದಾರರು, 
ಕೋಲಾರ ಇವರಿಗೆ ವಹಿಸಲು ತೀರ್ಮಾನಿಸಲಾಯಿತು. ಅದರಂತೆ ಶ್ರೀ ವಿ. ನಾರಾಯಣಸ್ವಾಮಿ, 1ನೇ ದರ್ಜೆ ಗುತ್ತಿಗೆದಾರರು 
ಇವರ ಟೆಂಡರ್‌ನ್ನು ಅಂಗೀಕರಿಸಲು ಮೇಲೆ ಓದಲಾದ ದಿನಾಂಕ 11/2/08ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌ರವರು 
ಸರ್ಕಾರದ ಅನುಮೋದನೆಯನ್ನು ಕೋರಿರುತ್ತಾರೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ಕೆಜಿದು 2008, ಬೆಂಗಳೂರು, ದಿನಾಂಕ 12ನೇ ಜನವರಿ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ. ಬಂಗಾರಪೇಟೆ ತಾಲ್ಲೂಕು, ಕೊಪ್ಪ 
ದೊಡ್ಡಕೆರೆ ಪೋಷಕ ಕಾಲುವೆ ಅಭಿವೃದ್ಧಿ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ.60,23,836-00ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ.67,48,936-00ಗಳಿಗೆ (ಅರವತ್ತೇಳು ಲಕ್ಷದ ನಲವತ್ತೆಂಟು ಸಾವಿರದ ಒಂಭೈನೂರ ಮೂವತ್ತಾರು 
ರೂ.ಗಳು ಮಾತ್ರ) ಶ್ರೀ ವಿ.ನಾರಾಯಣಸ್ವಾಮಿ, 1ನೇ ದರ್ಜೆ ಗುತ್ತಿಗೆದಾರರು, ಕೋಲಾರ ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 01 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 369 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕು ಗಣೇಶಪುರ (ಯು) ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವಾಗನಗೇರಾ ಮತ್ತು ಗಣೇಶಪುರ ಗ್ರಾಮಗಳ ಸ.ನಂ.ಗಳ ಜಮೀನುಗಳಿಗೆ 
ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
20/09/2008ರ ಪತ್ರದ ಸಂಖ್ಯೆಮುಇಂ/ಸನೀ(ಉ)ವ/ಬಿಜಾ/ ಭೂಸ್ವಾಪ್ರ/2008-09/5145. 


ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಬೀದರ್‌ 
ಜಿಲ್ಲೆ, ಔರಾದ್‌ ತಾಲ್ಲೂಕು ಗಣೇಶಪುರ(ಯು) ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವಾಗನಗೇರಾ 
ಮತ್ತು ಗಣೇಶಪುರ ಗ್ರಾಮಗಳ ಸರ್ವೆ ನಂಬರ್‌ಗಳಿಗೆ ಸೇರಿದ ಜಮೀನುಗಳಿಗೆ ಬೀದರ್‌ನ ಪಿನ್ಸಿಪಲ್‌ ಸಿವಿಲ್‌ ನ್ಯಾಯಾಲಯ 
(ಹಿರಿಯ ಶ್ರೇಣಿ)ವು ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 04/03/1999. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 26/06/2002. 
ಭೂಸ್ವಾಧೀನಕ್ಕೊಳಪಟ್ಟ ಸ.ನಂ.78/2, 77, 36/3, 76/2ಗಳ ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ 
ಬೀದರ್‌ನ ಹಿರಿಯ ಶ್ರೇಣಿ ಸಿವಿಲ್‌ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ಎಲ್‌.ಎ.ಸಿ. ಸಂಖ್ಯೆ:68/04, 58/04, 70/04, 
72/04ಗಳಲ್ಲಿ ಮಾನ್ಯ ನ್ಯಾಯಾಲಯವು ಮುಖ್ಯ ಪ್ರಕರಣದ ಎಲ್‌.ಎ.ಸಿ. 68/04ರಲ್ಲಿ ಸಾಮಾನ್ಯ ತೀರ್ಪು ನೀಡಿದೆ. ತೀರ್ಪಿನಲ್ಲಿ 
ಪ್ರತಿ ಎಕರೆಗೆ ರೂ.99,000/-ಗಳ ಮೌಲ್ಯ ನಿಗದಿಪಡಿಸಿ ಇದರ ಮೇಲೆ ಶಾಸನಬದ್ಧ ಇತರೆ ಸವಲತ್ತುಗಳನ್ನು ನೀಡಲು 
ಆದೇಶಿಸಿದೆ. ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶದ ಮುಖ್ಯಸ್ಥರ ಪತ್ರ 
ಸಂಖ್ಯೆ:ಆರ್‌ಡಿ 443 ಎಲ್‌ಸಿಜಿ 08, ದಿನಾಂಕ 06/12/08ರಲ್ಲಿ ಅಭಿಪ್ರಾಯ ನೀಡಿದೆ. 
ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 



































ಕ್ರ. ಎಲ್‌.ಎ.ಸಿ. ಸರ್ವೆ ವಿಸ್ತೀರ್ಣ ಪರಿಹಾರ ಮೊತ್ತ 

ಸಂ. ಸಂಖ್ಯೆ ನಂ. ಪ್ರಾನ ಎ-ಗುಂ (ರೂ.ಗಳಲ್ಲಿ) 

1 70/04 ಹ ಹ 1432739 

77 2-00 

2 68/04 368 | ಗಣೇಶಪುರ 0-05 41692 

3 72/04 77 ವಾಗನಗೇರಾ 11 464009 

4 58/04 76/೩ | ವಾಗನಗೇರಾ 2-00 651243 
2589683 

















* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 138 ಭೂಸ್ಪಾಪ್ರ 2008, ಬೆಂಗಳೂರು, ದಿನಾಂಕ 13ನೇ ಜನವರಿ 2009. 
ಬೀದರ್‌ ಜಿಲ್ಲೆ. ಔರಾದ್‌ ತಾಲ್ಲೂಕು ಗಣೇಶಪುರ(ಯು) ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವಾಗನಗೇರಾ ಮತ್ತು ಗಣೇಶಪುರ ಗ್ರಾಮಗಳ ಸರ್ವೆ ನಂಬರ್‌ಗಳಿಗೆ ಸೇರಿದ ಜಮೀನುಗಳಿಗೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೪೭ 





ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಧನ ಮೊತ್ತ ರೂ.25,89,683-00ಗಳನ್ನು (ಇಪ್ಪತ್ತೈದು ಲಕ್ಷದ ಎ೦ಭತ್ತೊಂಭತ್ತು ಸಾವಿರದ ಆರುನೂರ ಎಂಭತ್ತ್ನೂರು 
ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ:ಖ್ತೆಯನ್ನು ದೃಢೀಕರಿಸಿಕೊ೦ಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 370 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಗುಂಡನಪಾಳ್ಯ ಬಳಿ ಹುಲಿಕುಂಟೆ ಮತ್ತು ಗುಂಡನಪಾಳ್ಯದ 
ಮಧ್ಯೆ ಚೆಕ್‌ ಡ್ಯಾಂ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ದಿನಾಂಕ 23/10/08ರ ಮುಖ್ಯ ಇಂಜಿನಿಯರ್‌, ಸಣ್ಣಿ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು 
ರವರ ಪತ್ರ ಸಂಖ್ಯೆ; ಮುಸದ/ತಾಂ-3/ಸ.ಇಂ.9/ 2007/3937. 

2. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ದಿನಾಂಕ 04/12/08ರ ಪತ್ರ 
ಸಂಖ್ಯೆ: ಮುಸದ/ ಆಪ್ತಶಾಖೆ/ಟೆಂಡರ್‌/08-09/4329 

ಪ್ರಸ್ತಾವನೆ: 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಗುಂಡನಪಾಳ್ಯ ಬಳಿ ಹುಲಿಕುಂಟೆ ಮತ್ತು ಗು೦ಡನಪಾಳ್ಯದ ಮಧ್ಯೆ ಚೆಕ್‌ 
ಡ್ಯಾಂ ನಿರ್ಮಾಣ ಕಾಮಗಾರಿಯ 48.50 ಲಕ್ಷ ರೂ.ಗಳ ಅಂದಾಜಿಗೆ ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 46 ಅಪಿಬ೦ 2008, 
ದಿನಾಂಕ 25/03/2008ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ 
ವಲಯ, ಬೆಂಗಳೂರು ರವರು ಸಿಇಆರ್‌ ಸಂ;10/08-09, ದಿನಾಂಕ 16/06/08ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ತುಮಕೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 ತುಮಕೂರು ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:20/06/2008 
2 | ಪ್ರಜಾವಾಣಿ ದಿನಪತ್ರಿಕೆ ದಿ:04/7/2008 
ಕಾರಣಾಂತರಗಳಿಂದ ಈ ಅಧಿಸೂಚನೆಯನ್ನು ಮುಂದೂಡಿ, ಅಂತಿಮವಾಗಿ ದಿನಾಂಕ 15/07/08ರಂದು 
ಪ್ರಕಟಣೆಯನ್ನು ಹೊರಡಿಸಿ ಭರ್ತಿ ಮಾಡಿದ ಟೆಂಡರ್‌ ಸಲ್ಲಿಸುವ ದಿನಾಂಕ 30/07/08ಕ್ಕೆ ನಿಗದಿಪಡಿಸಲಾಗಿತ್ತು. ಈ ಟೆಂಡರ್‌ 
ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 43 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ಸಲ್ಲಿಸಿದ್ದ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ದಿನಾಂಕ 30/07/08ರಂದು ತೆರೆಯಲಾಗಿದ್ದು, ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.48,35,925/- 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆ೦ಡರಿಗೆ ಇಡಲಾದ ಮೊತ್ತ | ರೂ.50,73,129/- 






































ಗುತ್ತಿಗೆದಾರರ ಹೆಸರು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | _ಸೌರಯೂರಾದ | ಪ್ರಸಕ್ತ ಸಾಲಿನ ದರಗಳ 
ಕ್ರಸಂ ಮತ್ತು ದರ್ಜೆ ನಮೂದಿಸಿರುವ ದರಗಳಂತೆ La ಮೇಲಿನ 
ಶ್ರೀ/ಮೆಸರ್‌ ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ 
ಶ್ರೀ/ಮೆಸರ್ಸ್‌ 5 ಹೆಚ್ಚಳ ನ 
1 | ಎ.ಡಿ.ಬಲರಾಮಯ್ಯ 58,45,058/- 20.87 ಹೆಚ್ಚು 15.22 ಹೆಚ್ಚು 

















1ನೇ ದರ್ಜೆ ಗುತ್ತಿಗೆದಾರರು 








೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 








2 ಎನ್‌.ಮಲ್ಲಿಕಾರ್ಜುನಯ್ಯ, 61,93,063/- 28.04 ಹೆಚ್ಚು 22.08 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಕ್ರ.ಸಂ.1ರಲ್ಲಿರುವ ಶ್ರೀ ಎ.ಡಿ. ಬಲರಾಮಯ್ಯ, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ 
ರೂ.58,45,058-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 15.22ರಷ್ಟು ಹೆಚ್ಚಾಗಿದ್ದು, ಚಾಲ್ತಿ ದರಪಟ್ಟಿಯ ಮೇಲೆ ಶೇ.6ಕ್ಕಿಂತ 
ಹೆಚ್ಚುವರಿ ದರವನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರಿಗೆ ಅಧಿಕಾರ ಇಲ್ಲದೇ ಇದ್ದುದರಿಂದ, ಸರ್ಕಾರದ 
ಅನುಮೋದನೆಗಾಗಿ ಮೇಲೆ (1ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, 
ಬೆಂಗಳೂರು ರವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಪ್ರಕರಣವನ್ನು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಮುಂದೆ ಮಂಡಿಸುವಂತೆ ಸೂಚಿಸಿದ್ದರ ಮೇರೆಗೆ 
ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 
18/11/2008ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ 
ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ.50,73,129-00ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.56,81,904- 
00ಗಳಿಗೆ ಕಾಮಗಾರಿಯನ್ನು ಶ್ರೀ ಎ.ಡಿ. ಬಲರಾಮಯ್ಯ, 1ನೇ ದರ್ಜೆ ಗುತ್ತಿಗೆದಾರರು, ಕೊರಟಗೆರೆ ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಿದ್ದು, ಇದಕ್ಕೆ ಗುತ್ತಿಗೆದಾರರು ಸಮ್ಮತಿ ನೀಡಿರುವುದಾಗಿ ತಿಳಿಸಿ ಸಭೆಯ ನಡವಳಿಗಳೊಂದಿಗೆ 
ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, 
ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರು ಶಿಫಾರಸ್ಸು 
ಮಾಡಿರುತ್ತಾರೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 115 ಅಪಿಬಂ 2008, ಬೆಂಗಳೂರು, ದಿನಾಂಕ 12ನೇ ಜನವರಿ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಗುಂಡನಪಾಳ್ಯ 
ಬಳಿ ಹುಲಿಕುಂಟೆ ಮತ್ತು ಗುಂಡನಪಾಳ್ಯದ ಮಧ್ಯೆ ಚೆಕ್‌ ಡ್ಯಾಂ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ 
ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ. 50,73,129-00ಗಳ ಮೇಲೆ ಶೇಕಡ 
12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 56.81,904-00ಗಳಿಗೆ (ಐವತ್ತಾರು ಲಕ್ಷದ ಎ೦ಭತ್ತೊಂದು ಸಾವಿರದ 
ಒಂಭೈನೂರ ನಾಲ್ಕು ರೂ.ಗಳು ಮಾತ್ರ) ಶ್ರೀ ಎ.ಡಿ. ಬಲರಾಮಯ್ಯ, 1ನೇ ದರ್ಜೆ ಗುತ್ತಿಗೆದಾರರು, ಕೊರಟಗೆರೆ ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 01 ಟಿಎಫ್‌ಪಿ 2002, ದಿನಾಂಕ: 20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.371 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 























ವಿಷಯ: ಹಾವೇರಿ ಜಿಲ್ಲೆ, ರಾಣೆಬೆನ್ನೂರು ತಾಲ್ಲೂಕು ಕುದರಿಹಾಳ, ಹರಣಗಿರಿ ಏತ ನೀರಾವರಿ ಯೋಜನೆಗಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾ೦ಕ 13/1/2008ರ 
ಪತ್ರ ಸಂಖ್ಯೆ: ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ 2008-09 6004. 


ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಹಾವೇರಿ 
ಜಿಲ್ಲೆ, ರಾಣೆಬೆನ್ನೂರು ತಾಲ್ಲೂಕು ಕುದರಿಹಾಳ, ಹರಣಗಿರಿ ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಕುದರಿಹಾಳ ಗ್ರಾಮದ ಜಮೀನುಗಳಿಗೆ ರಾಣೆಬೆನ್ನೂರು ಸಿವಿಲ್‌ ನ್ಯಾಯಾಲಯ (ಹಿರಿಯ ಶ್ರೇಣಿ) ಮತ್ತು ಪಿನ್ನಿಪಲ್‌ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೪೯ 





ಜೆ.ಎಂ.ಎಫ್‌.ಸಿ. ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು 
ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 15/2/88 
-. ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾಂಕ 23/05/90 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ರಾಣೆಬೆನ್ನೂರು ಸಿವಿಲ್‌ ನ್ಯಾಯಾಲಯ 
(ಹಿರಿಯ ಶ್ರೇಣಿ) ಮತ್ತು ಪ್ರಿನ್ಸಿಪಲ್‌ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯದಲ್ಲಿ ಎಲ್‌.ಎ.ಸಿ. ಪ್ರಕರಣವನ್ನು ದಾಖಲಿಸಿದ್ದು, ಈ 
ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 
ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆಆರ್‌ಡಿ 10 
ಎಲ್‌ಎಸಿ(ಎಲ್‌ಸಿ) 2008, ದಿನಾಂಕ 31/01/08ರಲ್ಲಿ ಅಭಿಪ್ರಾಯ ನೀಡಿದೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ 
ಪ್ರಕರಣದ ವಿವರ ಕೆಳಕಂಡಂತಿದೆ: 








ಕ್ರ. ಎಲ್‌ಎಸಿ ಇ.ಪಿ. ಕುದರಿಹಾಳ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ ಸಂಖ್ಯೆ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 
1 1/95 123/07 131/1--2/೦--8/1 0-34 5,72,182-00 


























* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 38 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 06ನೇ ಜನವರಿ 2009. 

ಹಾವೇರಿ ಜಿಲ್ಲೆ, ರಾಣೆಬೆನ್ನೂರು ತಾಲ್ಲೂಕು ಕುದರಿಹಾಳ, ಹರಣಗಿರಿ ಏತ ನೀರಾವರಿ ಯೋಜನೆಗಾಗಿ 
ಸ್ವಾಧೀನಪಡಿಸಿಕೊಂಡ ಕುದರಿಹಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್‌ 
ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ 
ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ.5,72,182-00ಗಳನ್ನು (ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಎಂಭತ್ತೆರಡು 
ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ: ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.373 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ವಿಷಯ: ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಗರ್ಭಗುಡಿ ಹತ್ತಿರ ಸೇತುವೆ 
ಸಹಿತ ಬಾಂದಾರ ನಿರ್ಮಾಣ ಕಾಮಗಾರಿಯನ್ನು ಜಲಸಂಪನ್ಮೂಲ ಇಲಾಖೆಗೆ ವರ್ಗಾಯಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸನೀಇ 53 ಸನೀಗು 98, ದಿನಾಂಕ 14/08/98, 
2. ದಿನಾಂಕ 08/0/07ರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡಿರುವ ಸಣ್ಣ ನೀರಾವರಿ ದಕ್ಷಿಣ 
ವಲಯದ ಮುಖ್ಯ ಇಂಜಿನಿಯರ್‌ರವರ ಪತ್ರ ಸಂಖ್ಯೆ: ಮುಇಂ/ ಸನೀ(ದ)/ತಾ೦-4/ ದಾವಣಗೆರೆ/ 
ಗರ್ಭಗುಡಿ/ 2007-08/6319. 


೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪ್ರಸ್ತಾವನೆ: 

ದಾವಣಗೆರೆ ಜಿಲ್ಲೆಯ (ಹಿ೦ದೆ ಬಳ್ಳಾರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ) ಹರಪನಹಳ್ಳಿ ಹಾಗೂ ದಾವಣಗೆರೆ ತಾಲ್ಲೂಕಿನ 
ಒಟ್ಟು 1520 ಹೆಕ್ಟೇರು ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಹರಪನಹಳ್ಳಿ ತಾಲ್ಲೂಕಿನ ಗರ್ಭಗುಡಿ 
ಗ್ರಾಮದ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಬಾಂದಾರ ನಿರ್ಮಾಣ ಮಾಡಲು 830.00 ಲಕ್ಷ ರೂ.ಗಳ 
ಅಂದಾಜು ಪಟ್ಟಿಗೆ ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಕಾಮಗಾರಿಯನ್ನು 
ನಿರ್ಮಾಣಕ್ಕಾಗಿ ನಬಾರ್ಡ್‌ ಸಂಸ್ಥೆಯ ಆರ್‌.ಐ.ಡಿ.ಎಫ್‌-1/। ರಡಿ ರೂ.736.20ಲಕ್ಷಗಳ ಸಾಲ ಸೌಲಭ್ಯವು ಮಂಜೂರಾಗಿತ್ತು. 
ಈ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮಕ್ಕೆ ಸರ್ಕಾರದ ಆದೇಶ ಸಂಖ್ಯೆನೀಇ 53 
ಸನೀಗು 91 ದಿನಾಂಕ 20.11.1998ರಂತೆ ವಹಿಸಲಾಗಿತ್ತು. 

ಸದರಿ ನಿಗಮವು ಕಾಮಗಾರಿಯನ್ನು ಪ್ರಾರಂಭಿಸಿ ರೂ.177.90 ಲಕ್ಷಗಳಷ್ಟು ಕಾಮಗಾರಿಯಲ್ಲಿ ಪ್ರಗತಿ ಸಾಧಿಸಿ ನಂತರ 
ತಾಂತ್ರಿಕ ಕಾರಣಗಳಿಂದಾಗಿ ಕಾಮಗಾರಿಯನ್ನು ಮೇ 2000 ರಲ್ಲಿ ಸ್ಥಗಿತಗೊಳಿಸಿತ್ತು. ಆ ಭಾಗದಲ್ಲಿಯ ರೈತರು ಹಾಗೂ 
ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾಮಗಾರಿಯನ್ನು ಕೈಗೊಳ್ಳುವುದು ಅತ್ಯಾವಶ್ಯಕವೆಂದು ಭಾವಿಸಿ ಕಾಮಗಾರಿಯನ್ನು 
ಮುಂದುವರೆಸುವ ಬಗ್ಗೆ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯ ಸಲಹೆ/ ಸೂಚನೆಗಳಂತೆ ಕ್ರಮ ಕೈಗೊಂಡು ಕಾಮಗಾರಿಯ 
ಪರಿಷ್ಕೃತ ಅಂದಾಜು ಪಟ್ಟಿಯನ್ನು 36.75 ಕೋಟಿ ರೂ.ಗಳಿಗೆ ತಯಾರಿಸಿದ್ದು, ಈ ಪರಿಷ್ಕೃತ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವಂತೆ ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ 
ಇಂಜಿನಿಯರ್‌ರವರು ಕೋರಿರುತ್ತಾರೆ. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಪ್ರಸ್ತಾಪಿಸಿರುವ ಈ ಯೋಜನೆಯನ್ನು ಜಲಸಂಪನ್ಮೂಲ ಇಲಾಖೆಗೆ 
ವರ್ಗಾಯಿಸಲು ತೀರ್ಮಾನಿಸಿ ಸರ್ಕಾರವು ಕೆಳಕಂಡಂತಿದೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2005, ಬೆಂಗಳೂರು, ದಿನಾ೦ಕ 12ನೇ ಜನವರಿ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ 36.75 ಕೋಟಿ ರೂ.ಗಳ ಪರಿಷ್ಕೃತ ಅ೦ದಾಜು ವೆಚ್ಚದೊಂದಿಗೆ 
ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಗರ್ಭಗುಡಿ ಹತ್ತಿರ ಸೇತುವೆ ಸಹಿತ ಬಾಂದಾರ 
ನಿರ್ಮಾಣವನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಅನುಷ್ಟಾನಗೊಳಿಸುವ ಷರತ್ತಿಗೊಳಪಟ್ಟು ಸರ್ಕಾರವು ಯೋಜನೆಗೆ ತಾತ್ವಿಕ 
ಒಪ್ಪಿಗೆ ನೀಡಿದೆ. 

2) This Order falls within the purview of the provision to Sub Rule(2) of Rule 17 of the Karnataka 
Government (Transaction of Business) Rules, 1977, and is issued accordingly. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 375 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ವಿಷಯ: ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ರಾಯನಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ತಾವರಗೇರಿ 
ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ ಐತೀರ್ಪಿನಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 13/11/2008ರ 
ಪತ್ರ ಸಂಖ್ಯೆ:ಮುಇಂ/ಸನೀ(ಉ)ವ/ಭೂಸ್ವಾ/2008-09/6016 


ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ ದಿನಾಂಕ 
13/11/2008ರ ಪತ್ರದಲ್ಲಿ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ರಾಯನಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ತಾವರಗೇರಿ ಗ್ರಾಮದ ಜಮೀನುಗಳಿಗೆ ಕೊಪ್ಪಳದ ಉಪ ವಿಭಾಗಾಧಿಕಾರಿಗಳು ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ ಪ್ರಕಾರ 
ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಕೊಪ್ಪಳ ಇವರ ಐತೀರ್ಪಿನಂತೆ ಪರಿಹಾರ ಧನ ಪಾವತಿಸಲು 
ರೂ.15,59,342-00ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಈ ಕೆರೆಯ ಮೂಲ ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳ 
ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 01/02/1996 
-. ಉಪ ವಿಭಾಗಾಧಿಕಾರಿಗಳ ಐತೀರ್ಪಿನ ದಿನಾ೦ಕ 23/02/2001 
ಭೂಸ್ವಾಧೀನಾದಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಧನ ಪಡೆದ ತಾವರಗೇರಿ ಗ್ರಾಮದ ಸ.ನಂ.ಗಳ ಜಮೀನಿನ 
ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಕೊಪ್ಪಳದ ಸಿವಿಲ್‌ ನ್ಯಾಯಾಲಯದಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೫೧ 





ಎಲ್‌.ಎ.ಸಿ. ಪ್ರಕರಣ ಸಂಖ್ಯೆ:37/02 ರಿಂದ 49/02 ಹಾಗೂ 60/02ರವರೆಗೆ ದಾಖಲಿಸಿ, ಹೆಚ್ಚಿನ ಪರಿಹಾರ ಧನಕ್ಕಾಗಿ ಆದೇಶ 
ಪಡೆದುಕೊಂಡಿದ್ದಾರೆ. ಈ ಆದೇಶವನ್ನು ಉಲ್ಲೇಖಿಸಿ ಸದರಿ ಭೂಸ್ವಾಧೀನ ಪ್ರಕರಣದಲ್ಲಿ ಸೇರಿದ್ದ ತಾವರಗೇರಿ ಗ್ರಾಮದ 
ಜಮೀನಿನ ಭೂಮಾಲೀಕರು ಅವರ ಜಮೀನಿಗೂ ಭೂಸ್ವಾಧೀನ ಕಾಯ್ದೆ 28(ಎ)ರಡಿ ಹೆಚ್ಚಿನ ಪರಿಹಾರ ಧನಕ್ಕಾಗಿ 
ಭೂಸ್ವಾಧೀನಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದರ ಮೇರೆಗೆ ಭೂಸ್ವಾಧೀನಾಧಿಕಾರಿಗಳು ಈ ಬಗ್ಗೆ ಪರಿಶೀಲಿಸಿ ಭೂಸ್ವಾಧೀನ ಕಾಯ್ದೆ 
ಕಲಂ 28(ಎ)ರಡಿ ಹೆಚ್ಚಿನ ಪರಿಹಾರ ಧನಕ್ಕೆ ದಿನಾಂಕ 11/01/08ರ೦ದು ಐತೀರ್ಪು ನೀಡಿದ್ದಾರೆ. ಭೂಸ್ವಾಧೀನಾಧಿಕಾರಿಗಳ 
ಐತೀರ್ಪಿನ೦ತೆ ಪಾವತಿಸಬೇಕಾದ ಪರಿಹಾರ ಧನದ ಮೊತ್ತದ ಏವರ ಕೆಳಕ೦ಡಂತಿದೆ: 









































ಸಾ. ಕಾಯೆ ಕಲಂ 

ಕ್ರ ವಿಸ್ತೀರ್ಣ ಕ್ಟ | ಪರಿಹಾರ ಮೊತ್ತ 
ತಾವರಗೇರಿ ಸ.ನಂ. ನ 28(ಎ)ರಡಿ ಐತೀರ್ಪಿನ ಸಂಖ್ಯೆ ಫ್‌ 

ಸಂ ಎ-ಗುಂ. ರಿ ರೂ.ಗಳಲಿ 

ಮತ್ತು ದಿನಾಂಕ 2 

ಕ೦/ಭೂಸ್ತಾ/ಸಾ/36/00- 
] 229 0-07 (ನಾಸಾ 79675 
01/28(ಎ) ದಿನಾಂಕ 11/01/08 

2 207/21 0-18 -do- 204878 
3 207//2 0-28 -do- 318698 
4 229/1/ 0-06 -do- 68292 
5 229 1-14 -do- 614629 
6 228/1 0-24 -do- 273170 
ಒಟ್ಟು 1559342 








ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 153 ಭೂಸ್ಸಾಪ್ರ 2008, ಬೆಂಗಳೂರು, ದಿನಾಂಕ 09ನೇ ಜನವರಿ 2009. 

ಕೊಪ್ಪಳ ಜಿಲ್ಲೆ. ಕುಷ್ಟಗಿ ತಾಲ್ಲೂಕು ರಾಯನಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ತಾವರಗೇರಿ ಗ್ರಾಮದ 
ಮೇಲ್ಕಂಡ ಜಮೀನುಗಳಿಗೆ ಕೊಪ್ಪಳದ ಉಪ ವಿಭಾಗಾಧಿಕಾರಿಗಳು ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ ಪ್ರಕಾರ ಉಪ 
ವಿಭಾಗಾಧಿಕಾರಿಗಳು, ಇಂಡಿ ಇವರು ದಿನಾಂಕ 11/01/2008ರ ಐತೀರ್ಪಿನಂತೆ ಪರಿಹಾರ ಧನದ ಮೊತ್ತ ರೂ. 
15,59,342-00ಗಳನ್ನು (ಹದಿನೈದು ಲಕ್ಷದ ಐವತ್ತೊಂಭತ್ತು ಸಾವಿರದ ಮುನ್ನೂರ ನಲವತ್ತೆರಡು ರೂ.ಗಳು ಮಾತ್ರ) 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಸ.ನಂ.ಗಳಿಗೆ ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು 
ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ 
ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 376 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ವಿಷಯ: ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಪುರ ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ 
ಐತೀರ್ಪಿನಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾ೦ಕ 02/1/2008ರ 
ಪತ್ರ ಸಂಖ್ಯೆ: ಮುಇಂ/ಸನೀ(ಉ)ವ/ಭೂಸ್ವಾ/2008-09/6388 


೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪ್ರಸ್ತಾವನೆ: 
ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ ದಿನಾಂಕ 
02/1/2008ರ ಪತ್ರದಲ್ಲಿ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಪುರ ಗ್ರಾಮದ ಜಮೀನುಗಳಿಗೆ ಕೊಪ್ಪಳದ ಉಪ ವಿಭಾಗಾಧಿಕಾರಿಗಳು ಭೂಸ್ವಾಧೀನ ಕಾಯ್ದೆ ಕಲಂ 
28(ಎ)ರ ಪ್ರಕಾರ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಕೊಪ್ಪಳ ಇವರ ಐತೀರ್ಷಿನಂತೆ ಪರಿಹಾರ 
ಧನ ಪಾವತಿಸಲು ರೂ.31,28,370-00ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಈ ಕೆರೆಯ ಮೂಲ ಭೂಸ್ವಾಧೀನ 
ಪ್ರಕ್ರಿಯೆಯ ವಿವರಗಳ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 04/01/2001 
- ಉಪ ವಿಭಾಗಾಧಿಕಾರಿಗಳ ಐತೀರ್ಪಿನ ದಿನಾಂಕ 21/04/2003 
ಪುರ ಗ್ರಾಮದ ಸ.ನಂ.14(ಎ)ರ 9-23 ಎಕರೆ ಮತ್ತು 114(ಆ)ನ 1-08 ಎಕರೆ ಜಮೀನಿಗೆ ಇದೇ ಕೆರೆಗೆ 
ಸ್ವಾಧೀನವಾದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ ಪುರ ಗ್ರಾಮದ ಇತರೆ ಕೆಲವು ಸ.ನಂ.ಗಳಿಗೆ ಕೊಪ್ಪಳದ ಸಿವಿಲ್‌ 
ನ್ಯಾಯಾಲಯವು ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ದಾಖಲಿಸಿದ್ದ ಎಲ್‌.ಎ.ಸಿ. ಸಂಖ್ಯೆ:12105 (ಮುಖ್ಯ ಪ್ರಕರಣ), 
120/05, 119/05, 118/05 ಮತ್ತು 117/05ರಲ್ಲಿ ನೀಡಿದ ಸಾಮಾನ್ಯ ಆದೇಶವನ್ನು ಆಧರಿಸಿ ಭೂಸ್ವಾಧೀನ ಕಾಯ್ದೆ ಕಲಂ 
28(ಎ)ರಿ ಹೆಚ್ಚಿನ ಪರಿಹಾರ ಧನಕ್ಕೆ ದಿನಾಂಕ 24/06/08ರಂದು ಐತೀರ್ಪು ನೀಡಿದ್ದಾರೆ. ಭೂಸ್ವಾಧೀನಾಧಿಕಾರಿಗಳ 
ಐತೀರ್ಪಿನ೦ತೆ ಪಾವತಿಸಬೇಕಾದ ಪರಿಹಾರ ಧನದ ಮೊತ್ತದ ವಿವರ ಕೆಳಕಂಡಂತಿದೆ: 




















ಕ್ರ. ಪುರ ಗ್ರಾಮದ ವಿಸ್ತೀರ್ಣ ಭೂ.ಸ್ಟಾ. ಕಾಯ್ದೆ ಕಲಂ 28(ಎ)ರಡಿ ಪರಿಹಾರ ಮೊತ್ತ 
ಸಂ ಸ.ನಂ. ಎ-ಗುಂ. ಐತೀರ್ಪಿನ ಸಂಖ್ಯೆ ಮತ್ತು ದಿನಾಂಕ ರೂ.ಗಳಲ್ಲಿ 
ಕಂ/ಭೂಸ್ವಾ/14/2000- 
1 14(ಎ) 9-23 01/28(ಎ)/ಅಪೀಲು ದಿನಾಂಕ 2779966 
24/06/08 
p) 114(ಅ) 1-08 -do- 348404 
ಒಟ್ಟು 3128370 

















ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 158 ಭೂಸ್ಸಾಪ್ರ 2008, ಬೆಂಗಳೂರು, ದಿನಾಂಕ 09ನೇ ಜನವರಿ 2009. 

ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಪುರ 
ಗ್ರಾಮದ ಜಮೀನುಗಳಿಗೆ ಕೊಪ್ಪಳದ ಉಪ ವಿಭಾಗಾಧಿಕಾರಿಗಳು ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ ಪ್ರಕಾರ ಉಪ 
ವಿಭಾಗಾಧಿಕಾರಿಗಳು, ಕೊಪ್ಪಳ ಇವರ ದಿನಾಂಕ 24/6/2008ರ ಐತೀರ್ಪಿನಂತೆ ಪರಿಹಾರ ಧನದ ಮೊತ್ತ 
ರೂ.31,28,370-00ಗಳನ್ನು (ಮೂವತ್ತೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತು ರೂ.ಗಳು ಮಾತ್ರ) 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಸ.ನಂ.ಗಳಿಗೆ ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು 
ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ 
ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ. 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ: ಎಫ್‌ಡಿ 21 ಟಿಎಫ್‌ಪಿ 2006 ದಿನಾ೦ಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 377 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೫೩ 


ಜಲಸಂಪನ್ಮೂಲ, ಸಚಿವಾಲಯ 
ವಿಷಯ: ಗುಲ್ಬರ್ಗಾಜಿಲ್ಲೆ, ಅಫಜಲಪುರ ತಾಲ್ಲೂಕು ದೇವಲಗಾಣಗಪುರ ಗ್ರಾಮದ ಹತ್ತಿರ ಬ್ರೀಜ್‌ ಕಂ-ಬ್ಯಾರೇಜ್‌ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 
ಪರಿಹಾರ ಧನ ಪಾವತಿಸುವ ಕುರಿತು 
ಓದಲಾಗಿದೆ ಮುಖ್ಯಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ 
ದಿನಾಂಕ :09/01/2009ರ ಪತ್ರ ಸಂಖ್ಯೆಮುಇಂ/ಸನೀ/(ಉ)ವ/ಬಿಜಾ/ಭೂಸ್ವಾಪ್ರ/2008-09/146. 





ಪ್ರಸಾವನೆ:- 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಗುಲ್ಬರ್ಗಾ 
ಜಿಲ್ಲೆ ಅಫಜಲಪುರ ತಾಲ್ಲೂಕು, ದೇವಲಗಾಣಗಪುರ ಗ್ರಾಮದ ಹತ್ತಿರ ಬೀಜ್‌ ಕಂ-ಬ್ಯಾರೇಜ್‌ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು 
ರೂ. 83,032/-ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

* ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 05/06/2003. 

* ಕರ್ನಾಟಕ ಭೂಸ್ಥಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ 

ಐತೀರ್ಪು ಘೋಷಿಸಿದ ದಿನಾಂಕ: 10/08/2004. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1ರಡಿ ಗುಲ್ಬರ್ಗಾ ಸಿವಿಲ್‌ ನ್ಯಾಯಾಲಯದಲ್ಲಿ 
ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀಪು ನೀಡಿದೆ. 

ಸಿವಿಲ್‌ ನ್ಯಾಯಾಲಯ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯ ಪತ್ರ ಸಂಖ್ಯೆ: ಲಾ 788 
ಎಲ್‌ಎಸ್‌ಪಿ ದಿನಾಂಕ: 15/06/2007ರಲ್ಲಿ ಅಭಿಪ್ರಾಯ ನೀಡಿದೆ. 

ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 
ಕ್ರ... | ಎಲ್‌ಎಸಿ ಪ್ರಕರಣ | ಇಟಗಾ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 

ಸಂ. ಸಂಖ್ಯೆ ಸ.ನಂ ಎ-ಗುಂ ರೂ.ಗಳಲ್ಲಿ 
01 114/05 172/5 1-05 83,032/- 
* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 11 ಭೂಸ್ವಾಪ್ರ 2009 ಬೆಂಗಳೂರು, ದಿನಾಂಕ:06ನೇ ಫೆಬ್ರವರಿ 2009 
ಗುಲ್ಬರ್ಗಾ ಜಿಲ್ಲೆ, ಅಫಜಲಪುರ ತಾಲ್ಲೂಕು, ದೇವಲಗಾಣಗಪುರ ಗ್ರಾಮದ ಹತ್ತಿರ ಬ್ರೀಡ್ಜ್‌ ಕಂ ಬ್ಯಾರೇಜ್‌ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಇಟಗಾ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನಿಗೆ ನ್ಯಾಯಾಲಯವು 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನ ಮೊತ್ತ ರೂ. 
83,032/-ಗಳನ್ನು (ಎ೦ಭತ್ತಮೂರು ಸಾವಿರದ ಮೂವತ್ತೆರಡು ರೂಪಾಯಿಗಳು ಮಾತ್ರ ಪಾವತಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಡೀಕರಿಸಿಕೊ೦ಡು ಪಾವತಿಸತಕ್ಕದ್ದು 
ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702-00-800-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ: 
02/09/2006ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 662 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 





























೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 
ವಿಷಯ: ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕಿನ ಗುಯ್ಯಲಹಳ್ಳಿ ಕೆರೆಯಲ್ಲಿ ಮೆ:ಪೆಗಾಸಸ್‌ ಸಂಸ್ಥೆ, 
ಬೆ೦ಗಳೂರು ರವರು ಬೋಟ್‌ ಶಿಪ್‌ ತರಬೇತಿ ನಡೆಸಲು ಅನುಮತಿ ಬಗ್ಗೆ. 
ಓದಲಾಗಿದೆ ದಿನಾಂಕ:03/01/2009ರಂದು ಕೊನೆಗೊಂಡ ಮುಖ್ಯಣಇಂಜಿನಿಯರ್‌,ಸಣ್ಣನೀರಾವರಿ (ದಕ್ಷಿಣ) ವಲಯ, 
ಬೆಂಗಳೂರು ರವರ ಪತ್ರಸಂಖ್ಯೆಮುಸದ/ತಾಂ.3/ಸ.ಇಂ.7/ಚಿ.ಪುರ/ಗೌರಿಬಿದನೂರು/ಗುಯ್ಯಲಹಳ್ಳಿ 
ಕೆರೆ/ ಪೆಗಾಸಸ್‌/2008/42 





ಪಸಾವನೆ:- 

ಮೆ: ಪೆಗಾಸಸ್‌ ಸಂಸ್ಥೆ, ಬೆಂಗಳೂರು ರವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕು ಗುಯ್ಯಲಹಳ್ಳಿ 
ಕೆರೆಯಲ್ಲಿ ವಿವಿಧ ಸಂಘ ಸಂಸ್ಥೆಯ ಅಭ್ಯರ್ಥಿಗಳಿಗೆ ತುರ್ತಿನ ಸಮಯದಲ್ಲಿ ನೀರಿನಿಂದ ಉಂಟಾಗಬಹುದಾದ ಆಕಸ್ಸಿಕಗಳಿಂದ 
ಪಾರು ಮಾಡಲು ದೋಣಿ ಮತ್ತು ತೆಪ್ಪಗಳನ್ನು ಬಳಸಿ ಅಪತ್ಕಾಲದಲ್ಲಿ ಪ್ರಾಣ ರಕ್ಷಣೆ ಮತ್ತು ಸಾರ್ವಜನಿಕ ಜೀವ ರಕ್ಷಣೆಗೆ 
ಸಂಬಂಧಿಸಿದಂತೆ ತರಬೇತಿ ನೀಡಲು ಉದ್ದೇಶಿಸಿದ್ದು, ಈ ತರಬೇತಿ ಕಾರ್ಯಕ್ರಮಕ್ಕಾಗಿ ಸದರಿ ಕೆರೆಯನ್ನು ಕೆಲವೊಂದು 
ಷರತ್ತುಗೊಳಪಟ್ಟು ಸಂಸ್ಥೆಗೆ ಬಳಸಿಕೊಳ್ಳಲು ಅನುಮತಿ ನೀಡಬಹುದೆಂದು ಮುಖ್ಯ ಇಂಜಿನಿಯರ್‌ರವರು ಮೇಲೆ ಓದಲಾದ 
ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 92 ಮಸಾವಿ 2008 ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಪತ್ಕಾಲದಲ್ಲಿ ನೀರಿನಿಂದ ಪ್ರಾಣ ರಕ್ಷಣೆ ಮತ್ತು ಸಾರ್ವಜನಿಕ 
ಜೀವ ರಕ್ಷಣೆಗೆ ಸಂಬಂಧಿಸಿದಂತೆ ತರಬೇತಿ ನೀಡುವ ಸಲುವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕು 
ಗುಯ್ಯಲಹಳ್ಳಿ ಕೆರೆ ಅಂಗಳದ ಉತ್ತರ ಭಾಗದ ಸುಮಾರು 300x300 ಮೀಟರ್‌ಗಳಷ್ಟು ವಿಸ್ತೀರ್ಣದ ಸುತ್ತಳತೆ ಜಾಗವನ್ನು ಮೆ: 
ಪೆಗಾಸಸ್‌ ಸಂಸ್ಥೆ, ಬೆ೦ಗಳೂರು ಇವರು ವಾರ್ಷಿಕ ರೂ. 6,000/- (ಆರು ಸಾವಿರ ರೂಪಾಯಿಗಳು ಮಾತ್ರ)ಗಳ ಶುಲ್ಕ ಪಡೆದು 
ಕೆಳಕಂಡ ಷರತ್ತುಗೊಳಪಟ್ಟು ಬಳಸಿಕೊಳ್ಳಲು ಸರ್ಕಾರವು ಅನುಮೋದನೆ ನೀಡಿದೆ. 

1) ಈ ಅನುಮತಿಯು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 2ವರ್ಷಗಳ ಅವಧಿಗೆ ಮರು ನವೀಕರಿಸುವ 
ಷರತ್ತಿಗೊಳಪಟ್ಟಿದೆ. 

2) ಸಂಸ್ಥೆಯು ಸದರಿ ಕೆರೆ ಅಥವಾ ಕೆರೆಯ ಯಾವುದೇ ಭಾಗಕ್ಕೆ ಹಾನಿಯಾಗದಂತೆ ಮುಂಜಾಗರುಕತೆ 
ವಹಿಸುವುದು. ಹಾನಿ ಉಂಟಾದಲ್ಲಿ ಸಂಸ್ಥೆಯೇ ಭರಿಸತಕ್ಕದ್ದು. 

3) ಸಂಸ್ಥೆಯು ಕೆರೆಯನ್ನು ತೆಪ್ಪ ಹಾಗೂ ದೋಣಿ ಮೂಲಕ ತರಬೇತಿ ಕಾರ್ಯಕ್ರಮಕ್ಕಾಗಿ ಮಾತ್ರ ಬಳಸತಕ್ಕದ್ದು, 
ಯಾವುದೇ ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸತಕ್ಕದ್ದಲ್ಲ. 

4) ಸಂಸ್ಥೆಯು ಸದರಿ ತರಬೇತಿ ನಡೆಸುವ ಸಲುವಾಗಿ ಮುಂಜಾಗ್ರತಾ ಕ್ರಮಕ್ಕಾಗಿ ಕಂದಾಯ ಇಲಾಖೆ, ಪೋಲೀಸ್‌ 
ಇಲಾಖೆ, ಜಲಮಂಡಳಿ, ಅಗ್ನಿಶಾಮಕ ದಳ, ವಿದ್ಯುತ್‌ ಮಂಡಳಿ ಇತ್ಯಾದಿಗಳಿಂದ ಅವಶ್ಯಕ ಪರವಾನಗಿ ಪಡೆದು 
ಕೊಳ್ಳುವುದು. 

5) ತರಬೇತಿ ಸಮಯದಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಸಾವು ನೋವು ಸಂಭವಿಸಿದಲ್ಲಿ ಅದರ ಪೂರ್ಣ 
ಜವಾಬ್ದಾರಿಯನ್ನು ಸದರಿ ಸಂಸ್ಥೆಯೇ ಹೊರತಕ್ಕದ್ದು. 

6) ಸದರಿ ಕೆರೆಯನ್ನು ಮೀನುಗಾರಿಕೆ ಹಾಗೂ ಇತರ ಉದ್ದೇಶಗಳಿಗಾಗಿ ಸರ್ಕಾರದಿಂದ ಅನುಮತಿ ನೀಡಿದ್ದಲ್ಲಿ, 
ಸಂಸ್ಥೆಯು ಈ ಬಗ್ಗೆ ಆಡಚಣೆ ಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 669 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಹೊಸೂರು ಹೋಬಳಿ ಹುಲುಗಿನ ಕಟ್ಟೆ ಮುರುಗಣ್ಣನ ಕೆರೆ ಏರಿ 
ಮತ್ತು ಕೋಡಿ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನು ಗಳಿಗೆ ಸಿವಿಲ್‌ ನ್ಯಾಯಾಲಯದ 
ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರ ದಿನಾಂಕ 
10/1/2008ರ ಪತ್ರ ಸಂಖ್ಯೆ:ಮುಸನೀ(ದ)/ಲೆಶಾ/ಲೆಸ1/ ಭೂಸ್ಸಾಧೀನ/3/08-09/2475. 
ಪ್ರಸ್ತಾವನೆ:- 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಶಿವಮೊಗ್ಗ 
ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಹೊಸೂರು ಹೋಬಳಿ ಹುಲುಗಿನ ಕಟ್ಟೆ ಮುರುಗಣ್ಣನ ಕೆರೆ ಏರಿ ಮತ್ತು ಕೋಡಿ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸೊರಬ ಸಿವಿಲ್‌ ನ್ಯಾಯಾಲಯವು (ಹಿರಿಯ ಶ್ರೇಣಿ) ಎಲ್‌.ಎ.ಸಿ. ಪ್ರಕರಣಗಳಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೫೫ 


ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ಥಾಧೀನದ ಪಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 12/08/2000 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 19/05/2003 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಸೊರಬ ಸಿವಿಲ್‌ ನ್ಯಾಯಾಲಯ(ಹಿರಿಯ 
ಶ್ರೇಣಿ)ದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿದೆ. ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಅಭಿಪ್ರಾಯ 
ನೀಡಿದೆ. 
ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 










































































ಟ್‌ ಹೊಸೂರು ಹಾಗೂ 
ಕ್ರ ಇಟ ಹುಲುಗಿನಕಟ್ಟೆ/ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ ಚ ಹೊಸೂರು ಗ್ರಾಮದ | ಎ-ಗುಂ. ರೂ.ಗಳಲ್ಲಿ 
ಸಂಖ್ಯೆ 2 
ಸ.ನಂ. 
1 | 40/07 77 0-11 66468 
2 141/07 113/3 0-08 44177 
3 143/07 109/ಈ 2-00 441773 
4 |44/07 111/1 3-30 828325 
5 46/07 109/2 3-00 662660 
6 |47/07 100/ಏ 2-00 441773 
109/2 2-00 441773 
7 (| 48/07 
109/3 2-00 441773 
49/07 108 1-39 436252 
51/07 96 0-16 88355 
10 | 53/07 105 6-30 1400985 
11 | 56/07 107/3 3-29 822803 
12 | 50/07 109/1 2-00 442775 
13 | 52/07 94 0-22 121488 
14 | 55/07 95/3 0-26 143576 
15 | 54/07 104 1-00 220887 
16 | 45/07 112/ಪಿ 0-20 110443 
17 | 42/07 113/ 0-04 22089 
ಒಟ್ಟು 7268375 














(x 
* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 89 ಭೂಸ್ಥಾಪ್ರ 2008, ಬೆ೦ಗಳೂರು, ದಿನಾಂಕ 25ನೇ ಫೆಬ್ರವರಿ 2009. 

ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಹೊಸೂರು ಹೋಬಳಿ ಹುಲುಗಿನ ಕಟ್ಟೆ ಕೆರೆ ಮುರುಗಣ್ಣನ ಕೆರೆ ಏರಿ ಮತ್ತು 
ಕೋಡಿ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪುಗಳಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಧನ ಮೊತ್ತ ರೂ.72,68,375-00ಗಳನ್ನು (ಎಪ್ಪತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದು 
ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ:ಖ್ತೆಯನ್ನು ದೃಢೀಕರಿಸಿಕೊ೦ಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ. 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾ೦ಕ 16/09/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 697 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು ಸೀಗೆಹಳ್ಳ ಹೊಸಕೆರೆ ಚಾನಲ್‌ ಅಭಿವೃದ್ಧಿ ಕಾಮಗಾರಿಯ 
ಟೆಂಡರ್‌ ಅಂಗೀಕರಿಸುವ ಕುರಿತು 
ಓದಲಾಗಿದೆ 1) ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 10 ನಯೋಕಾ 2007, ದಿನಾಂಕ 13/05/2008. 

2) ದಿನಾಂಕ 17/12/2008ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು 
ಇವರ ಪತ್ರ ಸಂಖ್ಯೆ:ಮುಸದ/ತಾಂಸ-3/ಸಇಂ-8/ಶಿವಮೊಗ್ಗ /ಟೆಂಡರ್‌/ 2008—09/4432. 

3) ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ 
ವಲಯ, ಬೆಂಗಳೂರು ಇವರ ದಿನಾಂಕ 21/01/2009ರ ಪತ್ರ ಸಂಖ್ಯೆಮುಸದ/ಆಪ್ತಶಾಖೆ/ 
ಟೆಂಡರ್‌/08-09/191 

ಪಸ್ತಾವನೆ: 

ಹೆಚ್ಚಿನ ಆತ್ಮಹತ್ಯೆಗಳು ವರದಿಯಾಗಿರುವ ಜಿಲ್ಲೆಗಳಲ್ಲಿ ರೈತರ ಪುನರ್ವಸತಿಗಾಗಿ ವಿಶೇಷ ಪ್ಯಾಕೇಜ್‌ನಡಿ 
ಕಾಮಗಾರಿಗಳನ್ನು ಕೈಗೊಳ್ಳುವ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆಸನೀಇ 10 ನಯೋಕಾ 2007, ದಿನಾ೦ಕ 13/05/2008ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಿರುವ 162 ಕಾಮಗಾರಿಗಳ ಪೈಕಿ ಶಿವಮೊಗ್ಗ ತಾಲ್ಲೂಕು ಸೀಗೆಹಳ್ಳ ಹೊಸಕೆರೆಯ 66.00 
ಲಕ್ಷ ರೂ.ಗಳ ಅಂದಾಜು ವೆಚ್ಚದ ಚಾನಲ್‌ ಅಭಿವೃದ್ಧಿ ಕಾಮಗಾರಿಯು ಸಹ ಸೇರಿದೆ. ಈ ಕಾಮಗಾರಿಗೆ ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರು ಸಿಇಆರ್‌ ಸಂ:69/2008-09ರಲ್ಲಿ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 ಶಿವಮೊಗ್ಗ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:30/08/2008 
2 | ಕನ್ನಡಪ್ರಭ ದಿನಪತ್ರಿಕೆ ದಿ:07/09/2008 

ಕಾರಣಾಂತರಗಳಿಂದ ಈ ಅಧಿಸೂಚನೆಯನ್ನು ಹಲವಾರು ಬಾರಿ ಮುಂದೂಡಿ ಅಂತಿಮವಾಗಿ ದಿನಾಂಕ 
15/0/08ರ೦ದು ಅಧಿಸೂಚನೆ ಹೊರಡಿಸಿರುತ್ತಾರೆ. ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ 25 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ 
ಫಾರಂಗಾಗಿ ಅರ್ಜಿ ಸಲ್ಲಿಸಿ ಅದರಂತೆ ಟೆಂಡರ್‌ ಫಾರಂಗಳನ್ನು ಪಡೆದಿದ್ದು, ನಿಗಧಿತ ದಿನದಂದು 4 ಜನ ಗುತ್ತಿಗೆದಾರರು 
ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿದ್ದಾರೆ. ತಾಂತ್ರಿಕ ಬಿಡ್‌ಗಳನ್ನು ದಿನಾಂಕ 25/10/08ರಂದು ತೆರೆಯಲಾಗಿದ್ದು, 
ಇದರಲ್ಲಿ ಇಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದರಿಂದ, ಇವರುಗಳ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ 03/1/08ರಂದು 
ತೆರೆಯಲಾಗಿದೆ. ಗುತ್ತಿಗೆದಾರರು ಟೆಂಡರ್‌ನಲ್ಲಿ ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 






































ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯ ರೂ.65,08,172/- 
ದರಗಳಂತೆ ಟೆಂಡರ್‌ಗೆ ಇಡಲಾದ ಮೊತ್ತ 
ಪ್ರಸಕ್ತ ಮಾರುಕಟ್ಟೆ ದರ ಪರಿಗಣಿಸಿದಂತೆ ಟೆಂಡರ್‌ಗೆ ಇಡಲಾದ ಮೊತ್ತ ರೂ.66,12,489/- 
ಟೆಂಡರ್‌ನಲ್ಲಿ 
ಸ್ಯ ಮಂಜೂರಾದ ಪ್ರಸಕ ಸಾಲಿ 
ಗುತ್ತಿಗೆದಾರರ ಹೆಸರು ಮತ್ತು ಗುತ್ತಿಗೆದಾರರು `ಸ ವು ಚ್ಚು 


ಅಂದಾಜಿನ ದರಗಳ ದರಗಳ ಮೇಲಿನ 
ಮೇಲಿನ ಶೇಕಡವಾರು ಶೇಕಡಾವಾರು 
ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 


ಸಂ ದರ್ಜೆ ನಮೂದಿಸಿರುವ 
ಶ್ರೀ /ಮೆಸರ್ಸ್‌ ದರಗಳಂತೆ ಟೆಂಡರಿನ 
ಮೊತ್ತ (ರೂ.ಗಳಲ್ಲಿ) 


(೮೬ 























ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೫೭ 


ಎನ್‌.ಎಸ್‌.ರಮೇಶ್‌ಬಾಬು, 
1 1ನೇ ದರ್ಜೆ ಗುತ್ತಿಗೆದಾರರು. 81,51,028/- 25.24 ಹೆಚ್ಚು 23.27 ಹೆಚ್ಚು 
ಶಿವಮೊಗ್ಗ 
ಎಂ.ಎಸ್‌. ಚ೦ದ್ರಶೇಖರ್‌, 1ನೇ 
2 ದರ್ಜೆ ಗುತ್ತಿಗೆದಾರರು, 84,25,494/- 29.46 ಹೆಚ್ಚು 27.42 ಹೆಚ್ಚು 
ಮೈಸೂರು 
ಮೇಲೆ ಕ್ರಸಂ.1ರಲ್ಲಿ ಶ್ರೀ ಎನ್‌.ಎಸ್‌.ರಮೇಶ್‌ಬಾಬು, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ 
ರೂ.81,51,028/-ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿರುವ ದರಗಳನ್ನು ಚಾಲ್ತಿ ದರಗಳಿಗೆ ಹೋಲಿಸಿದಾಗ 
ಶೇಕಡ 25.24ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಮೇಲೆ (2)ರಲ್ಲಿ 
ಓದಲಾದ ದಿನಾಂಕ 17/2/08ರ ಪತ್ರದಲ್ಲಿ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಗೆ ಸೂಚಿಸಲಾಗಿತ್ತು ಅದರಂತೆ ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು 
ದಿನಾಂಕ 03/01/2009ರ ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಗುತ್ತಿಗೆದಾರರು 
ಸೂಚಿಸಿರುವ ದರಗಳನ್ನು ಚಾಲ್ತಿ ದರಪಟ್ಟಿಯ ದರಗಳಿಗೆ ಪರಿಗಣಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.66,12,489/-ಗಳ ಮೇಲೆ 
ಶೇಕಡ 14.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.75,38,238/-ಗಳಿಗೆ ಕಾಮಗಾರಿಯನ್ನು ಶ್ರೀ ಎನ್‌.ಎಸ್‌.ರಮೇಶ್‌ಬಾಬು, 
1ನೇ ದರ್ಜೆ ಗುತ್ತಿಗೆದಾರರು, ಶಿವಮೊಗ್ಗ ಇವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು 
ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆಂದು ತಿಳಿಸಿ ಟೆಂಡರ್‌ ಪರಿಶೀಲನಾ ಸಭೆಯ ನಡವಳಿಗಳೊಂದಿಗೆ ಸಮಿತಿಯ ಅಧ್ಯಕ್ಷರೂ 
ಆದ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ರವರು ಸದರಿ ಟೆಂಡರ್‌ನ್ನು ಅಂಗೀಕರಿಸಲು ಮೇಲೆ (3)ರಲ್ಲಿ 
ಓದಲಾದ ಪತ್ರದಲ್ಲಿ ಸರ್ಕಾರದ ಅನುಮೋದನೆಗೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 94 ಕೆಜಿದು 2008, ಬೆಂಗಳೂರು, ದಿನಾಂಕ 24ನೇ ಫೆಬ್ರವರಿ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು ಸೀಗೆಹಳ್ಳ ಹೊಸಕೆರೆ 

ಚಾನಲ್‌ ಅಭಿವೃದ್ಧಿ ಕಾಮಗಾರಿಯನ್ನು ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಚಾಲ್ತಿ ದರಪಟ್ಟಿಯಂತೆ ಪರಿಗಣಿಸಿದ 
ಟೆಂಡರಿಗೆ ಇಡಲಾದ ಮೊತ್ತ ರೂ.66,12,489/-ಗಳ ಮೇಲೆ ಶೇಕಡ 14.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.75,38,238/-ಗಳಿಗೆ (ಎಪ್ಪತ್ತೈದು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಮೂವತ್ತೆಂಟು ರೂ.ಗಳು ಮಾತ್ರ) 
ಶ್ರೀ ಎನ್‌.ಎಸ್‌.ರಮೇಶ್‌ಬಾಬು, 1ನೇ ದರ್ಜೆ ಗುತ್ತಿಗೆದಾರರು, ಶಿವಮೊಗ್ಗ ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ 
ಕಾಮಗಾರಿಯನ್ನು ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ. ಸುಧಾಕರ ಶೆಟ್ಟಿ 

ಪಿ.ಆರ್‌. 699 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 

ವಿಷಯ: ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು ಬಿಲ್‌ವಡೇರ್‌ ಕೊಪ್ಪ ಊರಮುಂದಿನ ಕೆರೆ ಮತ್ತು ಸಿರಿಗೆರೆ 

ಬಳಸೋ ಕೆರೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ 1) ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 10 ನಯೋಕಾ 2007, ದಿನಾಂಕ 13/05/2008. 


2) ದಿನಾಂಕ 17/12/2008ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು 
ಇವರ ಪತ್ರ ಸಂಖ್ಯೆಮುಸದ/ತಾ೦ಸ-3/ಸಇಂ-8/ಶಿವಮೊಗ್ಗ/ಟೆಂಡರ್‌/ 2008-09/4431. 

3) ಅಧ್ಯಕ್ಷರು, ಟೆ೦ಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ 
ವಲಯ, ಬೆಂಗಳೂರು ಇವರ ದಿನಾಂಕ 21/01/2009ರ ಪತ್ರ ಸಂಖ್ಯೆ:ಮುಸದ/ಆಪ್ತಶಾಖೆ/ 
ಟೆಂಡರ್‌/08-09/191. 


























೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಪ್ರಸ್ತಾವನೆ: 

ಹೆಚ್ಚಿನ ಆತ್ಮಹತ್ಯೆಗಳು ವರದಿಯಾಗಿರುವ ಜಿಲ್ಲೆಗಳಲ್ಲಿ ರೈತರ ಪುನರ್ವಸತಿಗಾಗಿ ವಿಶೇಷ ಪ್ಯಾಕೇಜ್‌ನಡಿ 
ಕಾಮಗಾರಿಗಳನ್ನು ಕೈಗೊಳ್ಳುವ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 10 ನಯೋಕಾ 2007, ದಿನಾಂಕ 13/05/2008ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಿರುವ 162 ಕಾಮಗಾರಿಗಳ ಪೈಕಿ 50.00 ಲಕ್ಷ ರೂ.ಗಳ ಅಂದಾಜು ವೆಚ್ಚದ ಶಿವಮೊಗ್ಗ 
ತಾಲ್ಲೂಕು ಬಿಲ್‌ವಡೇರ್‌ ಕೊಪ್ಪ ಊರಮುಂದಿನ ಕೆರೆ ಮತ್ತು ಸಿರಿಗೆರೆ ಬಳಸೋ ಕೆರೆ ಅಭಿವೃದ್ಧಿ ಕಾಮಗಾರಿಯು ಸಹ 
ಸೇರಿದೆ. ಈ ಕಾಮಗಾರಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರು ಸಿಇಆರ್‌ 
ಸಂ:21/2008-09ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
1 ಶಿವಮೊಗ್ಗ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:11/07/2008 
2 |ಹಿಂದು ಆಂಗ್ಲ ದಿನಪತ್ರಿಕೆ ದಿ:24/07/2008 

ಕಾರಣಾಂತರಗಳಿಂದ ಈ ಅಧಿಸೂಚನೆಯನ್ನು ಹಲವಾರು ಬಾರಿ ಮುಂದೂಡಿ ಅಂತಿಮವಾಗಿ ದಿನಾಂಕ 
01/09/08ರ೦ದು ಅಧಿಸೂಚನೆ ಹೊರಡಿಸಿರುತ್ತಾರೆ. ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಇಬ್ಬರು ಗುತ್ತಿಗೆದಾರರು ಖಾಲಿ ಟೆಂಡರ್‌ 
ಫಾರಂಗಾಗಿ ಅರ್ಜಿ ಸಲ್ಲಿಸಿ ಅದರಂತೆ ಟೆಂಡರ್‌ ಫಾರ೦ಗಳನ್ನು ಪಡೆದು ನಿಗಧಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು 
ಸಲ್ಲಿಸಿರುತ್ತಾರೆ. ಟೆ೦ಡರ್‌ಗಳನ್ನು ದಿನಾಂಕ 09/09/08ರಂದು ತೆರೆಯಲಾಗಿದೆ. ಇದರಲ್ಲಿ ಗುತ್ತಿಗೆದಾರರು ನಮೂದಿಸಿರುವ 
ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 















































ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯ ರೂ.49,90,100/- 
ದರಗಳಂತೆ ಟೆಂಡರ್‌ಗೆ ಇಡಲಾದ ಮೊತ್ತ 
ಪ್ರಸಕ್ತ ಮಾರುಕಟ್ಟೆ ದರ ಪರಿಗಣಿಸಿದಂತೆ ಟೆಂಡರ್‌ಗೆ ಇಡಲಾದ ಮೊತ್ತ ರೂ.50,23,985/- 
ಟೆಂಡರ್‌ನಲ್ಲಿ 
ಸ್ಟ ಮ ದ ಪಸಕ ಸಾಲಿ 
ಗುತ್ತಿಗೆದಾರರ ಹೆಸರು ಮತ್ತು ಗುತ್ತಿಗೆದಾರರು ಹ ವಟ 
ಣ್‌ ದ್‌ ವ ಅಂದಾಜಿನ ದರಗಳ ದರಗಳ ಮೇಲಿನ 
ಕ್ರಸಂ ದರ್ಜೆ ನಮೂದಿಸಿರುವ 
ಮೇಲಿನ ಶೇಕಡವಾರು ಶೇಕಡಾವಾರು 
ಶ್ರೀ/ಮೆಸರ್ಸ್‌ ದರಗಳಂತೆ ಟೆಂಡರಿನ ಹೆಚಳ/ಕಡಿಮೆ ಹೆಚಳ/ಕಡಿಮೆ 
ಮೊತ್ತ (ರೂ.ಗಳಲ್ಲಿ) ಜ ಜ 
ಎನ್‌.ಎಸ್‌.ರಮೇಶ್‌ಬಾಬು, 
1 1ನೇ ದರ್ಜೆ ಗುತ್ತಿಗೆದಾರರು. 60,45,524/- 21.15 ಹೆಚ್ಚು 20.33 ಹೆಚ್ಚು 
ಶಿವಮೊಗ್ಗ 
ಎಸ್‌.ಕೆ. ಸಿದ್ದಲಿಂಗಪ್ಪ, 1ನೇ 
2 ದರ್ಜೆ ಗುತ್ತಿಗೆದಾರರು, 63,13,731/- 26.52 ಹೆಚ್ಚು 25.67 ಹೆಚ್ಚು 
ಶಿವಮೊಗ್ಗ 




















ಮೇಲೆ ಕ್ರಸಂ.1ರಲ್ಲಿ ಶ್ರೀ ಎನ್‌.ಎಸ್‌.ರಮೇಶ್‌ಬಾಬು, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ 
ರೂ.60,45,524/-ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿರುವ ದರಗಳನ್ನು ಚಾಲ್ತಿ ದರಗಳಿಗೆ ಹೋಲಿಸಿದಾಗ 
ಶೇಕಡ 21.15ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಮೇಲೆ (2)ರಲ್ಲಿ 
ಓದಲಾದ ದಿನಾಂಕ 17/2/08ರ ಪತ್ರದಲ್ಲಿ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 
ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಗೆ ಸೂಚಿಸಲಾಗಿತ್ತು ಅದರಂತೆ ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು 
ದಿನಾಂಕ 03/01/2009ರ ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಗುತ್ತಿಗೆದಾರರು 
ಸೂಚಿಸಿರುವ ದರಗಳನ್ನು ಚಾಲ್ತಿ ದರಪಟ್ಟಿಯ ದರಗಳಿಗೆ ಪರಿಗಣಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.50,23,985/-ಗಳ ಮೇಲೆ 
ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.56,51,983/-ಗಳಿಗೆ ಕಾಮಗಾರಿಯನ್ನು ಶ್ರೀ ಎನ್‌.ಎಸ್‌.ರಮೇಶ್‌ಬಾಬು, 
1ನೇ ದರ್ಜೆ ಗುತ್ತಿಗೆದಾರರು, ಶಿವಮೊಗ್ಗ ಇವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು 
ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆಂದು ತಿಳಿಸಿ ಟೆಂಡರ್‌ ಪರಿಶೀಲನಾ ಸಭೆಯ ನಡವಳಿಗಳೊಂದಿಗೆ ಸಮಿತಿಯ ಅಧ್ಯಕ್ಷರೂ 
ಆದ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ರವರು ಸದರಿ ಟೆಂಡರ್‌ನ್ನು ಅಂಗೀಕರಿಸಲು ಮೇಲೆ (3)ರಲ್ಲಿ 
ಓದಲಾದ ಪತ್ರದಲ್ಲಿ ಸರ್ಕಾರದ ಅನುಮೋದನೆಗೆ ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೫೯ 





ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 95 ಕೆಜಿದು 2008, ಬೆಂಗಳೂರು, ದಿನಾಂಕ 24ನೇ ಫೆಬ್ರವರಿ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು ಬಿಲ್‌ವಡೇರ್‌ ಕೊಪ್ಪ 
ಊರಮುಂದಿನ ಕೆರೆ ಮತ್ತು ಸಿರಿಗೆರೆ ಬಳಸೋ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಮಂಜೂರಾದ ಅಂದಾಜು ಪಟ್ಟಿ ಹಾಗೂ 
ಚಾಲ್ತಿ ದರಪಟ್ಟಿಯಂತೆ ಪರಿಗಣಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ.50,23 985 /ಗಳ ಮೇಲೆ ಶೇಕಡ 12. 50ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ.56,51,983/-ಗಳಿಗೆ (ಐವತ್ತಾರು ಲಕ್ಷದ ಐವತ್ತೊಂದು ಸಾವಿರದ ಒಂಭೈ ನೂರ ಎಂಭತ್ತೂ ರು 
ರೂ.ಗಳು ಮಾತ್ರ) ಶ್ರೀ ಎನ್‌.ಎಸ್‌.ರಮೇಶ್‌ಬಾಬು, 1ನೇ “ದರ್ಜೆ ಗುತ್ತಿಗೆದಾರರು, ಶಿವಮೊಗ್ಗ" ಇವರಿಗೆ ಕೆಳಕಂಡ 
ಷರತ್ತುಗಳೊಂದಿಗೆ ಕಾಮಗಾರಿಯನ್ನು ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆ ಇಸು ಆದೇಶ ಸಂಖ್ಯೆ:ಎಫ್‌ ಡಿ 1 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 698 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 

ವಿಷಯ: ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು ಜ೦ಪೇನಹಳ್ಳಿ ಗ್ರಾಮದ ಕೆರೆ ನಿರ್ಮಾಣಕ್ಕೆ ಭೂಸ್ವಾಧೀನ 

ಪ್ರಕ್ರಿಯೆ ನಡೆಸಲು ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣ ಠೇವಣಿ ಮಾಡುವ ಕುರಿತು. 

ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ದಿನಾಂಕ 

04/09/2008ರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡಿರುವ ಪತ್ರ ಸಂಖ್ಯೆ ಮುಸನೀ(ದ) /ಲೆಶಾ/ 
ಲೆ1/3/ಭೂಸ್ವಾಧೀನ 2008-—09/1999 
ಪ್ರಸ್ತಾವನೆ: 

ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕಿನ ಜ೦ಪೇನಹಳ್ಳಿ ಕೆರೆ ನಿರ್ಮಾಣದಲ್ಲಿ ಮುಳುಗಡೆ ಪ್ರದೇಶದಲ್ಲಿ ಬರುವ 
ಜ೦ಪೇನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ಗಳಿಗೆ ಸೇರಿದ ಒಟ್ಟು 15-31 ಎಕರೆ ಜಮೀನುಗಳನ್ನು ಹೆಚ್ಚುವರಿಯಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿದ್ದು. ಇದಕ್ಕಾಗಿ ಬೇಕಾಗುವ ಒಟ್ಟು ರೂ.12,54,886-00ಗಳ ಪೈಕಿ ಶೇ.50ರಷ್ಟು ಮೊತ್ತ ಅಂದರೆ 
ರೂ.6,27,443-00ಗಳನ್ನು ಭೂಸ್ವಾಧೀನಾಧಿಕಾರಿಗಳಲ್ಲಿ ಮು೦ಗಡ ಹಣವಾಗಿ ಠೇವಣಿ ಮಾಡಲು ಬಿಡುಗಡೆ ಮಾಡುವಂತೆ ಸಣ್ಣ 
ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ರವರು ಕೋರಿದ್ದಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆಕಂಇ 4) ಭೂಸ್ಸಾಹಾ 2000, ದಿನಾಂಕ 08/10/2001ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ 
ನಡೆಸಲು ಸಂಭವನೀಯ "ಪರಿಹಾರ 'ಮೊತ್ತದ ಶೇ.50ರಷ ಪನ್ನು ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣವಾಗಿ ಠೇವಣಿ 
ಮಾಡುವಂತೆ ಸೂಚಿಸಲಾಗಿದೆ. ಅದರಂತೆ ಮೇಲ್ಕಂಡ ಪಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 

ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 113 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 20ನೇ ಡಿಸೆಂಬರ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕಿನ ಜಂಪೇನಹಳ್ಳಿ 

ಗ್ರಾಮದ ಹತ್ತಿರ ನಿರ್ಮಿಸಿರುವ ಸಣ್ಣ ನೀರಾವರಿ ಕೆರೆಯ ಮುಳುಗಡೆ ಪ್ರದೇಶದಲ್ಲಿ ಬರುವ ಜಂಪೇನಹಳ್ಳಿ ಗ್ರಾಮದ ಸರ್ವೆ 
ನಂಬರ್‌ಗಳಿಗೆ ಸೇರಿದ ಒಟ್ಟು 15-31 ಎಕರೆ ಜಮೀನಿನ ಭೂಸ್ಥಾಧೀನ ಪಕ್ರಿಯೆ ನಡೆಸಲು ಸಂಭವನೀಯ ಭೂಸ್ವಾಧೀನ ವೆಚ್ಚದ 
ಶೇ.50ರಷ್ಟು ಅಂದರೆ ರೂ.6,27,443-00ಗಳನ್ನು (ಆರು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರ ನಲವತ್ತ್ನೂರು ರೂ.ಗಳು 
ಮಾತ್ರ) ಭೂಸ್ಥಾಧೀನಾಧಿಕಾರಿಗಳಲ್ಲಿ ಮಂಗಡ ಹಣವಾಗಿ ಠೇವಣಿ ಮಾಡಲು ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 21 ಟಿಎಫ್‌ಪಿ 2006 ದಿನಾಂಕ 02/09/2006ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 117 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 


೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 
ವಿಷಯ: ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಆಲೂರು-ಬೇಲೂರು ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಶೆಂಬಳ್ಳಿ, ಖಾಶೆಂಪೂರ ಮತ್ತು ನಾಗೂರ(ಎನ್‌) ಗ್ರಾಮದ ಜಮೀನುಗಳಿಗೆ 
ಭೂಸ್ವಾಧೀನ ಕಾಯ್ದೆ ಕಲಂ 28(ಎ) ಪ್ರಕಾರ ವಿಶೇಷ ಭೂಸ್ಥಾಧೀನಾಧಿಕಾರಿಗಳು(ಕಾರಂಜಾ 
ಯೋಜನೆ) ಬೀದರ್‌ ರವರ ದಿನಾಂಕ 25/06/08ರ ಐತೀರ್ಪಿನಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು. 


ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
20/09/08ರ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ಭೂಸ್ವಾಪ್ರ/08-09/5146. 





ಪ್ರಸಾವನೆ: 

ನ ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ ದಿನಾಂಕ 20/09/08ರ ಪತ್ರದಲ್ಲಿ 
ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಆಲೂರು-ಬೇಲೂರು ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಶೆಂಬಳ್ಳಿ, ಖಾಶೆಂಪೂರ ಮತ್ತು ನಾಗೂರ(ಎನ್‌) ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರನ್ವಯ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು (ಕಾರಂಜಾ ಯೋಜನೆ) ಬೀದರ್‌ ರವರು ಹೊರಡಿಸಿರುವ ಐತೀರ್ಷಿನಂತೆ ಪರಿಹಾರ ಧನ 
ಪಾವತಿಸಲು ರೂ.1,04,44,774-00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಈ ಕೆರೆಯ ಮೂಲ ಭೂಸ್ವಾಧೀನ 
ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 25/05/2000 

- ಮೂಲ ಪರಿಹಾರ ಧನದ ಐತೀರ್ಪಿನ ದಿನಾಂಕ 03/02/2003 

ಮೇಲ್ಕಂಡ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ ಶೆಂಬಳ್ಳಿ ಗ್ರಾಮದ ಸ.ನಂ. ಸ.ನಂ.ಗಳ ಕೆಲವು ಭೂಮಾಲೀಕರು ಹೆಚ್ಚಿನ 
ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ದಾಖಲಿಸಿದ್ದ ಎಲ್‌.ಎ.ಸಿ. ಪ್ರಕರಣ ಸಂಖ್ಯೆ:52/04, 54/04, 
48/04ರಲ್ಲಿ ಮಾನ್ಯ ಬೀದರ್‌ನ ಪಿನ್ನಿಪಲ್‌ ಸಿವಿಲ್‌ ಜಡ್ಜ್‌ ನ್ಯಾಯಾಲಯವು (ಹಿರಿಯ ಶ್ರೇಣಿ) ದಿನಾಂಕ 25/01/08ರ 
ತೀರ್ಪಿನಲ್ಲಿ ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ಆದೇಶಿಸಿದೆ. ಈ ತೀರ್ಪನ್ನು ಉಲ್ಲೇಖಿಸಿ ಈ ಭೂಸ್ಥಾಧೀನ ಪ್ರಕರಣದಲ್ಲಿ 
ಸೇರಿದ್ದ ಈ ಕೆಳಕಂಡ ಇತರೆ ಸ.ನಂ. ಗಳ ಭೂಮಾಲೀಕರು ಅವರ ಜಮೀನುಗಳಿಗೂ ಸಹ ಹೆಚ್ಚಿನ ಪರಿಹಾರ ಧನ 
ಪಾವತಿಸಲು ಕೋರಿ ಅರ್ಜಿ ಸಲ್ಲಿಸದ್ದರ ಮೇರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕಾರಂಜಾ ಯೋಜನೆ, ಬೀದರ್‌ ಇವರು 
ಭೂಸ್ವಾಧೀನ ಕಾಯ್ದೆ ಕಲಂ 28(ಎ) ರಡಿ ದಿನಾಂಕ 25/06/08ರಂದು ಹೆಚ್ಚಿನ ಪರಿಹಾರ ಧನದ ಐತೀರ್ಪು 
ಹೊರಡಿಸಿರುತ್ತಾರೆ. ಈ ಐತೀರ್ಪಿನಲ್ಲಿ ಸೇರಿರುವ ಸ.ನಂ.ವಾರು ಕ್ಷೇತ್ರದ ವಿವರ ಕೆಳಕಂಡಂತಿದೆ: 






























































ಕ್ರ ಸಪ ವಿಸ್ತೀರ್ಣ ಇಷ ಪರಿಹಾರ ಮೊತ್ತ 
ಸಂ ಎ-ಗುಂ. ಷ್‌ ರೂ.ಗಳಲ್ಲಿ 

I 18/1 10-28 ಶೇಂಬಳ್ಳಿ 2195430 
| 17/ 01-12 ಖಾಶೆಂಪೂರ 309420 
3 ಸತ್ತೆ 00-22 ಖಾಶೆಂಪೂರ 130907 
4 19/ 05-00 ಶೆಂಬಳ್ಳಿ 1025903 
5 18/2 02-37 ಖಾಶೆಂಪೂರ 696191 
6 | 16/ಎ-4ಎ 04-20 ಶೆಂಬಳ್ಳಿ 923311 
i 24/ಬಿ 00-25 ಖಾಶೆಂಪೂರ 148757 
8 17/2 00-10 ಶೆಂಬಳ್ಳಿ 51297 
9 14/2 03-00 ಶೆಂಬಳ್ಳಿ 615541 
10 113-4 01-34 ಶೆಂಬಳ್ಳಿ 379584 
Il 18/2 01-18 ಖಾಶೆಂಪೂರ 345122 
12 22/ 02-04 ಖಾಶೆಂಪೂರ 499830 
13 ತ ತ ಶೆಂಬಳ್ಳಿ 1697866 

18/2 05-10 ೪ 

14 18/1-2 01-18 ಖಾಶೆಂಪೂರ 345122 
15 21/-4 02-24 ಖಾಶೆಂಪೂರ 618838 
16 11/4 00-22 ಶೆಂಬಳ್ಳಿ 112848 
17 47/-2 00-16 | ನಾಗೂರ(ಎನ್‌) 82073 




















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೬೧ 





























18 17/2 00-07 ಶೆಂಬಳ್ಳಿ 35906 
19 17/2 01-05 ಶೆಂಬಳ್ಳಿ 230828 
ಒಟ್ಟು 48-33 10444774 





ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 116 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 20ನೇ ಡಿಸೆಂಬರ್‌ 2008. 
ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಆಲೂರು-ಬೇಲೂರು ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಶೆ೦ಬಳ್ಳಿ, ಖಾಶೆಂಪೂರ ಮತ್ತು ನಾಗೂರ(ಎನ್‌) ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ 
ಕಲಂ 28(ಎ)ರನ್ವಯ ಬೀದರ್‌ನ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕಾರಂಜಾ ಯೋಜನೆ ರವರು ನೀಡಿರುವ ಐತೀರ್ಷಿನಂತೆ 
ಪರಿಹಾರ ಧನದ ಮೊತ್ತ ರೂ.1,04,44,774-00ಗಳನ್ನು (ಒಂದು ಕೋಟಿ ನಾಲ್ಕು ಲಕ್ಷದ ನಲವತ್ತ್ನ್ಮಾಲ್ಕು ಸಾವಿರದ ಏಳುನೂರ 
ಎಪ್ಪತ್ತ್ಮ್ನಾಲ್ಕು ರೂ.ಗಳು ಮಾತ್ರ) ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಸ.ನಂ.ಗಳಿಗೆ ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು" ಅಡಿ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆಪಿಡಬ್ಬ್ಯೂಡಿ 588 ಎಫ್‌ಸಿ-1/08, ದಿನಾಂಕ 06/12/2008ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 11 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು. ಕಲಮೂಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿ ಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
06/10/2008ರ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ ಬಿಜೆಪಿ/ಭೂಸ್ವಾಪ್ರ/2008-09/5435. 
ಪ್ರಸ್ತಾವನೆ: 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ದಿನಾಂಕ 
06/10/2008ರ ಪತ್ರದಲ್ಲಿ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಕಲಮೂಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯವು 
ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 29/01/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ 03/01/2006. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ 2ನೇ ಹೆಚ್ಚುವರಿ ಜಡ್ಜ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಕೋಶವು ಪತ್ರ ಸಂಖ್ಯೆ/ಆರ್‌ಡಿ 273 ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 31/01/2008 ಹಾಗೂ ಆರ್‌ಡಿ 272 
ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 31/01/08ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 




















ಕ್ರ ಎಲ್‌ ಎಸಿ ಕಲಮೂಡ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 

ಸಂ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 

1 |193/06 42/5 2-03 191214 

2 [194/06 22/2 0-10 23657 
ಒಟ್ಟು 214871 














* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 120 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 20ನೇ ಡಿಸೆಂಬರ್‌ 2008. 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಕಲಮೂಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಕಲಮೂಡ ಗ್ರಾಮದ ಪ್ರಸ್ತಾವನೆಯಲ್ಲಿ ನಮೂದಿಸಿದ ಸ.ನಂ.ಗಳಿಗೆ ಸೇರಿದ ಜಮೀನುಗಳಿಗೆ ಸಿವಿಲ್‌ 
ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಧನ ಮೊತ್ತ ರೂ.2,14,871-00 ಗಳನ್ನು (ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಎಂಟು ನೂರ ಎಪ್ಪತ್ತೊಂದು ರೂ.ಗಳು 
ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು 
ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 1 ಟಿಎಫ್‌ಪಿ 2003 ದಿನಾಂಕ:12.06.2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 116 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿ ಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ 
ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
06/0/2008ರ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ ಬಿಜೆಪಿ/ಭೂಸ್ವಾಪ/2008-09/5427. 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ದಿನಾಂಕ 
06/10/2008ರ ಪತ್ರದಲ್ಲಿ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) 
ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11/03/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 01/07/2005. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ 2ನೇ ಹೆಚ್ಚುವರಿ ಜಡ್ಜ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ಥಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೬೩ 


ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ:ಆರ್‌ಡಿ 274 
ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 31/01/2008ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 














ಕ್ರ ಎಲ್‌ ಎಸಿ ವರನಾಳ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 
1 |208/06 ೨೨/2/15 1-00 92,770-00 




















* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 121 ಭೂಸ್ವಾಪ್ರ 2008,ಬೆಂಗಳೂರು, ದಿನಾಂಕ 22ನೇ ಡಿಸೆಂಬರ್‌ 2008. 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 

ವರನಾಳ ಗ್ರಾಮದ ಮೇಲ್ಕಂಡ ಸ.ನಂ.ಗಳಿಗೆ ಸೇರಿದ ಜಮೀನಿಗೆ ಸಿವಿಲ್‌ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ.92,770-00 ಗಳನ್ನು 
(ತೊಂಭತ್ತೆರಡು ಸಾವಿರದ ಏಳುನೂರ ಎಪ್ಪತ್ತು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ 
ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ. 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 1 ಟಿಎಫ್‌ಪಿ 2003 ದಿನಾಂಕ:12.06.2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 115 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು. ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 


ಸ್ವಾಧೀನಪಡಿಸಿ ಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ 
ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
06/10/2008ರ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ ಬಿಜೆಪಿ/ಭೂಸ್ಪಾಪು/2008-09/5431. 
ಪ್ರಸ್ತಾವನೆ: 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ದಿನಾಂಕ 
06/10/2008ರ ಪತ್ರದಲ್ಲಿ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) 
ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11/03/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ 01/07/2005. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ 2ನೇ ಹೆಚ್ಚುವರಿ ಜಡ್ಜ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಪ್ರತಿ ಎಕರೆಗೆ 
ರೂ.66,300/-ಗಳಂತೆ ನಿಗದಿಪಡಿಸಿ ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಈ ತೀರ್ಪಿನ ಎರುದ್ಧ ಮೇಲ್ಮನವಿ 
ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು ಪತ್ರ ಸಂಖ್ಯೆ:ಆರ್‌ಡಿ 276 ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 


೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





31/01/2008ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ 
ವಿವರ ಕೆಳಕಂಡಂತಿದೆ: 








ಕ್ರ ಎಲ್‌ ಎಸಿ ವರನಾಳ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 
1 | 209/06 ೨5/3/8 1-18 1,34,987-00 























* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 133 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 20ನೇ ಡಿಸೆಂಬರ್‌ 2008. 
ಗುಲ್ಬರ್ಗಾ ಜಿಲ್ಲೆ. ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 

ವರನಾಳ ಗ್ರಾಮದ ಮೇಲ್ಕಂಡ ಸ.ನಂ.ಗೆ ಸೇರಿದ ಜಮೀನಿಗೆ ಸಿವಿಲ್‌ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ.1.34.987-00 ಗಳನ್ನು (ಒಂದು 
ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಭೈನೂರ ಎಂಭತ್ತೇಳು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 1 ಟಿಎಫ್‌ಪಿ 2003 ದಿನಾಂಕ:12.06.2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 114 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು. ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 


ಸ್ವಾಧೀನಪಡಿಸಿ ಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ 
ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
06/10/2008ರ ಪತ್ರ ಸಂಖ್ಯೆ:ಮುಇಂ/ಸನೀ(ಉ)ವ/ ಬಿಜೆಪಿ/ಭೂಸ್ವಾಪ್ರ/2008-09/5429 
ಪ್ರಸ್ತಾವನೆ: 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ದಿನಾಂಕ 
06/10/2008ರ ಪತ್ರದಲ್ಲಿ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) 
ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11/03/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ 01/07/2005. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ 2ನೇ ಹೆಚ್ಚುವರಿ ಜಡ್ಜ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ಥಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೭೬೫ 


ಈ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆ (ಕಾನೂನು ಕೋಶ)ಯು ಪತ್ರ ಸಂಖ್ಯೆ:ಆರ್‌ಡಿ 
275 ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 31/01/2008ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
































ಕ್ರ ಎಲ್‌ ಎಸಿ ವರನಾಳ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 

1 | 207/06 55/ 2-11 2,11,505-00 
೨ 


ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 137 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 20ನೇ ಡಿಸೆಂಬರ್‌ 2008. 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ವರನಾಳ ಗ್ರಾಮದ ಮೇಲ್ಕಂಡ ಸ.ನಂ.ಗಳಿಗೆ ಸೇರಿದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ 
ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ.2,11,505-00 ಗಳನ್ನು 
(ಎರಡು ಲಕ್ಷದ ಹನ್ನೊಂದು ಸಾವಿರದ ಐನೂರ ಐದು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ. 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 1 ಟಿಎಫ್‌ಪಿ 2003 ದಿನಾಂಕ:12.06.2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 113 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು. ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 


ಸ್ವಾಧೀನಪಡಿಸಿ ಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ 
ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
06/10/2008ರ ಪತ್ರ ಸಂಖ್ಯೆ:ಮುಇಂ/ಸನೀ(ಉ)ವ/ ಬಿಜೆಪಿ/ಭೂಸ್ವಾಪ್ರ/2008-09/5430. 
ಪ್ರಸ್ತಾವನೆ: 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ದಿನಾಂಕ 
06/10/2008ರ ಪತ್ರದಲ್ಲಿ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) 
ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11/03/2004. 
-. ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ 01/07/2005. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ 2ನೇ ಹೆಚ್ಚುವರಿ ಜಡ್ಜ್‌ (ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ಥಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 


೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೧ 


ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ:ಆರ್‌ಡಿ 272 
ಎಲ್‌ಎಸಿ(ಎಲ್‌ಸಿ) 2007, ದಿನಾಂಕ 31/01/2008ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 


























ಕ್ರ ಎಲ್‌ ಎಸಿ ವರನಾಳ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ ಸಂಖ್ಯೆ ಸ.ನಂ. ಎ-ಗುಂ. ರೂ.ಗಳಲ್ಲಿ 
1 |213/06 ೨7/2 2-32 ೨,90,048-00 








* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 139 ಭೂಸ್ವಾಪ್ರ 2008,ಬೆಂಗಳೂರು, ದಿನಾಂಕ 20ನೇ ಡಿಸೆಂಬರ್‌ 2008. 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ವರನಾಳ ಗ್ರಾಮದ ಮೇಲ್ಕಂಡ ಸ.ನಂ.ಗೆ ಸೇರಿದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ. 3,90,048-00 ಗಳನ್ನು (ಮೂರು 
ಲಕ್ಷದ ತೊಂಭತ್ತು ಸಾವಿರದ ನಲವತ್ತೆಂಟು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ 
ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ರೆಯನ್ನು ದೃಢೀಕರಿಸಿಕೊ೦ಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ:ಎಫ್‌ಡಿ 1 ಟಿಎಫ್‌ಪಿ 2003 ದಿನಾಂಕ:12.06.2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 112 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 
ವಿಷಯ: ಬೀದರ್‌ ಜಿಲ್ಲೆ ಭಾಲ್ಕಿ ತಾಲ್ಲೂಕಿನ ಲಖನ್‌ಗಾ೦ವ್‌ ಗ್ರಾಮದ ಹತ್ತಿರ ಮಾಂಜ್ರಾ ನದಿಗೆ ಅಡ್ಡಲಾಗಿ 
ನಿರ್ಮಿಸಿದ ಬ್ಯಾರೇಜ್‌ ಕಂ ಬಿಡ್ಜ್‌ ನಿರ್ಮಾಣ ಕಾಮಗಾರಿಯ ವರ್ಕ್‌ಸ್ಲಿಪ್‌ಗೆ ಅನುಮೋದನೆ ನೀಡುವ 


ಕುರಿತು. 
ಓದಲಾಗಿದೆ 1) ಸರ್ಕಾರದ ಆದೇಶ ಸಂಖ್ಯೆಸನೀಇ 03 ಅಪಿಬ೦ 2000, ದಿನಾ೦ಕ 31/03/2001. 
2) ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 78 ಅಪಿಬ೦ 2004, ದಿನಾಂಕ 04/09/2004. 
3) ದಿನಾಂಕ 10/09/08ರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡ ಸಣ್ಣ ನೀರಾವರಿ ಉತ್ತರ ವಲಯದ 
ಮುಖ್ಯ ಇಂಜಿನಿಯರ್‌ರವರ ಪತ್ರದ ಸಂಖ್ಯೆ: ಮುಇಂ/ಸನೀ(ಉ)ವ/ಬಿಜೆಪಿ/ಎಇ-6/2008- 
09/4936, ದಿನಾ೦ಕ 10/09/2008. 
ಪ್ರಸ್ತಾವನೆ: 
ಬೀದರ್‌ ಜಿಲ್ಲೆ ಭಾಲ್ಕಿ ತಾಲ್ಲೂಕಿನ ಲಖನ್‌ಗಾಂವ್‌ ಹತ್ತಿರ ಮಾಂಜ್ರಾ ನದಿಗೆ ಅಡ್ಡಲಾಗಿ ಸೇತುವೆಯನ್ನೊಳಗೊಂಡ 
ಬಂದಾರ ನಿರ್ಮಾಣ ಕಾಮಗಾರಿಗೆ 2000-01ನೇ ಸಾಲಿನ ದರ ಪಟ್ಟಿಯಂತೆ ತಯಾರಿಸಿದ ರೂ. 153.50 ಲಕ್ಷಗಳ ಅಂದಾಜು 
ಪಟ್ಟಿಗೆ ಮೇಲೆ (1ರಲ್ಲಿ ಓದಲಾಗಿರುವ ದಿನಾಂಕ:31/03/2001ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಈ 
ಕಾಮಗಾರಿಯನ್ನು ಟೆಂಡರ್‌ ಆಧಾರದ ಮೇಲೆ 1ನೇ ದರ್ಜೆ ಗುತ್ತಿಗೆದಾರರಾದ ಶ್ರೀ ಎಂ.ಶ್ರೀನಿವಾಸಲು ರೆಡ್ಡಿರವರಿಗೆ ಟೆಂಡರಿಗೆ 
ಇಡಲಾದ ಮೊತ್ತ 1.43,11,526-00 ರೂ.ಗಳ ಮೇಲೆ ಶೇ.15ರಷ್ಟು ಹೆಚ್ಚಳದ 2001-02ನೇ ಸಾಲಿನ ದರ ಪಟ್ಟಿಯಂತೆ 
1,64,58,525-00 ರೂ.ಗಳಿಗೆ ವಹಿಸಲಾಗಿದೆ. ಕಾಮಗಾರಿಯನ್ನು ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಕಾಮಗಾರಿಗೆ ಅವಶ್ಯವಿದ್ದ 
ಹಾಗೂ ಪೂರಕವಾದ ಕೆಲವೊಂದು ಹೆಚ್ಚುವರಿ ಕೆಲಸಗಳನ್ನು ನಿರ್ವಹಿಸುವ ಅಗತ್ಯವಿದ್ದುದರಿಂದ, ಈ ಹೆಚ್ಚುವರಿ ವೆಚ್ಚದ 
ರೂ.27,56,000-00 ಗಳ ವರ್ಕ್‌ಸ್ಲಿಪ್‌ಗೆ ಮೇಲೆ (2)ರಲ್ಲಿ ಓದಲಾದ 04/09/04ರ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೬೬೭ 


ಕಾಮಗಾರಿಯು ಪ್ರಗತಿಯಲ್ಲಿದ್ದ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್‌ ಹಾಗೂ ಕಾರ್ಯಪಾಲಕ ಇಂಜಿನಿಯರ್‌ 
ಮತ್ತು ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿಯವರ ಕಾಮಗಾರಿಯ ಪರಿವೀಕ್ಷಣಾ ಸಂದರ್ಭದಲ್ಲಿ ನೀಡಿದ 
ಸೂಚನೆಗಳಂತೆ ಕಾಮಗಾರಿಯಲ್ಲಿ ಈಗಾಗಲೇ ಅನುಮೋದನೆಗೊಂಡಿರುವ ಹೆಚ್ಚುವರಿ ಕಾಮಗಾರಿಗಳ ಜೊತೆಯಲ್ಲಿ ಇನ್ನೂ 
ಕೆಲವೊಂದು ಹೆಚ್ಚುವರಿ ಕೆಲಸಗಳನ್ನು ಗುತ್ತಿಗೆದಾರರು ನಿರ್ವಹಿಸಿರುತ್ತಾರೆ. ನಿರ್ವಹಿಸಲಾದ ಈ ಹೆಚ್ಚುವರಿ ಕೆಲಸಗಳ ಬಗ್ಗೆ 
ತಯಾರಿಸಿರುವ ರೂ.2,56,03,276-00ಗಳ ವರ್ಕ್‌ಸ್ಲಿಪ್‌ಗೆ ಮುಖ್ಯ ಇಂಜಿನಿಯರ್‌ರವರು ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ 
ಸರ್ಕಾರದ ಅನುಮೋದನೆಯನ್ನು ಕೋರಿರುತ್ತಾರೆ. 
ಈಗಾಗಲೇ ಅನುಮೋದನೆಯಾಗಿರುವ ರೂ.27,56,000-00ಗಳನ್ನು ಹೊರತು ಪಡಿಸಿದಂತೆ ಈಗ ಮುಖ್ಯ 
ಇಂಜಿನಿಯರ್‌ರವರು ಪ್ರಸ್ತಾಪಿಸಿರುವ ರೂ.2,56,03,276-00ಗಳ ಹೆಚ್ಚುವರಿ ವರ್ಕ್‌ಸ್ಲಿಪ್‌ನ ಮೊತ್ತವನ್ನು ಮಂಜೂರಾದ 
ಗುತ್ತಿಗೆದಾರರಿಗೆ ವಹಿಸಿದ ಮೊತ್ತಕ್ಕೆ (ರೂ.1,64,58,256-00) ಹೋಲಿಸಿದಾಗ ಶೇ.155ರಷ್ಟು ಹೆಚ್ಚಾಗುತ್ತದೆ. 
ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 173 ಅಪಿಬಂ 2007, ಬೆ೦ಗಳೂರು, ದಿನಾಂಕ 16ನೇ ಫೆಬ್ರವರಿ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ ಭಾಲ್ಕಿ ತಾಲ್ಲೂಕಿನ ಲಖನ್‌ಗಾಂವ್‌ ಗ್ರಾಮದ 
ಹತ್ತಿರ ಮಾಂಜ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆಯನ್ನೊಳಗೊಂಡ ಬಂದಾರ ಕಾಮಗಾರಿಯ 
ರೂ.2,56,03,276-00ಗಳ (ಎರಡು ಕೋಟಿ ಐವತ್ತಾರು ಲಕ್ಷ ಮೂರು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿಗಳು 
ಮಾತ್ರ) ವರ್ಕ್‌ಸ್ಲಿಪ್‌ಗೆ ಕೆಳಕಂಡ ಷರತ್ತಿನೊಂದಿಗೆ ಸರ್ಕಾರವು ಅನುಮೋದನೆ ನೀಡಿದೆ. 
"ಪ್ರಾರಂಭಿಕ ಹಂತದಲ್ಲೇ ಕಾಮಗಾರಿಯ ತಾಂತ್ರಿಕ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸದೆ 
ಕಾಮಗಾರಿಯನ್ನು ಕೈಗೊಂಡಿರುವುದರಿಂದ, ಮೂಲ ಅಂದಾಜಿಗಿಂತ ಶೇ.150ಕ್ಕಿಂತ ಹೆಚ್ಚಾಗಿರುವುದಕ್ಕೆ 
ಹಾಗೂ ಪರಿಷ್ಕೃತ ಅಂದಾಜಿಗೆ ಪೂರ್ವಾನುಮೋದನೆ ಪಡೆಯದೆ ಹೆಚ್ಚುವರಿ ಕಾಮಗಾರಿಗಳನ್ನು 
ನಿರ್ವಹಿಸಿ ನಿಯಮಬಾಹಿರವಾಗಿ ಹಣ ಪಾವತಿಸಲು ಕಾರಣರಾದವರನ್ನು ಗುರುತಿಸಿ ಅವರ ಎರುದ್ಧ 
ಶಿಸ್ತು ಕ್ರಮ ಕೈಗೊಳ್ಳತಕ್ಕದ್ದು”. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯು ದಿನಾ೦ಕ 01/01/2009ರ ಟಿಪ್ಪಣಿ ಸಂಖ್ಯೆ: ಪಿಡಬ್ಲ್ಯೂಡಿ 637 ಎಫ್‌ಸಿ- 
108ರಲ್ಲಿ ನೀಡಿರುವ ಸಹಮತಿಯಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 661 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 





ವಿಷಯ: ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ತಾಲ್ಲೂಕು ಕಲ್ಲಗಂಗೂರು ಹೊಸಕೆರೆ ನಿರ್ಮಾಣ ಕಾಮಗಾರಿಯ ಟೆಂಡರ್‌ 
ಅಂಗೀಕರಿಸುವ ಕುರಿತು. 
ಓದಲಾಗಿದೆ 1) ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 10 ನಯೋಕಾ 2007, ದಿನಾಂಕ 13/05/2008. 
2) ದಿನಾಂಕ 27/2/2008ರ ಮುಖ್ಯ ಇಂಜಿನಿಯರ್‌, ಸಣ್ಣಿ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು 
ಇವರ ಪತ್ರ ಸಂಖ್ಯೆ:ಮುಸದ/ತಾಂಸ-3/ಸಇಂ-8/ ಶಿವಮೊಗ್ಗ /ಟೆಂಡರ್‌/2008-09/4543. 
3) ಅಧ್ಯಕ್ಷರು. ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್‌, ಸ 
ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ದಿನಾಂಕ 21/01/2009ರ ಪ 
ಸಂಖ್ಯೆ:ಮುಸದ/ಆಪ್ತಶಾಖೆ/ ಟೆಂಡರ್‌/08-09/191. 


9 


(Gl g 


ಪ್ರಸಾವನೆ: 

§ ಹೆಚ್ಚಿನ ಆತ್ಮಹತ್ಯೆಗಳು ವರದಿಯಾಗಿರುವ ಜಿಲ್ಲೆಗಳಲ್ಲಿ ರೈತರ ಪುನರ್ವಸತಿಗಾಗಿ ವಿಶೇಷ ಪ್ಯಾಕೇಜ್‌ನಡಿ 
ಕಾಮಗಾರಿಗಳನ್ನು ಕೈಗೊಳ್ಳುವ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 10 ನಯೋಕಾ 2007, ದಿನಾಂಕ 13/05/2008ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಿರುವ 162 ಕಾಮಗಾರಿಗಳ ಪೈಕಿ 100.00 ಲಕ್ಷ ರೂ.ಗಳ ಅಂದಾಜು ಮೊತ್ತದ ಶಿವಮೊಗ್ಗ 
ತಾಲ್ಲೂಕು ಕಲ್ಲಗಂಗೂರು ಹೊಸಕೆರೆ ನಿರ್ಮಾಣ ಕಾಮಗಾರಿಯು ಸಹ ಸೇರಿದೆ. ಈ ಕಾಮಗಾರಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

1 ಶಿವಮೊಗ್ಗ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:31/0/2008 
2 |ರಾಜ್ನ ಟೆಂಡರ್‌ ಬುಲೆಟಿನ್‌ ದಿ:03/1/2008 
3 | ಪ್ರಜಾವಾಣಿ ದಿನಪತ್ರಿಕೆ ದಿ:14/1/2008 


























೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ-೧ 





ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಇಬ್ಬರು ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂಗಾಗಿ ಅರ್ಜಿ ಸಲ್ಲಿಸಿ ಅದರಂತೆ 
ಟೆಂಡರ್‌ ಫಾರಂಗಳನ್ನು ಪಡೆದಿದ್ದು, ನಿಗಧಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿದ್ದು, ಇವರ ತಾಂತ್ರಿಕ 
ಬಿಡ್‌ಗಳನ್ನು ದಿನಾಂಕ 16/2/08ರಲ್ಲಿ ತೆರೆಯಲಾಗಿದೆ. ಇದರಲ್ಲಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದರಿಂದ, 
ಇವರುಗಳ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ 22/2/08ರಂದು ತೆರೆಯಲಾಗಿದೆ. ಇದರಲ್ಲಿ ಗುತ್ತಿಗೆದಾರರು ಟೆಂಡರ್‌ನಲ್ಲಿ 


ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 

















ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯ ರೂ.1,03,63,922/- 
ದರಗಳಂತೆ ಟೆಂಡರ್‌ಗೆ ಇಡಲಾದ ಮೊತ್ತ 
ಪ್ರಸಕ್ತ ಮಾರುಕಟ್ಟೆ ದರ ಪರಿಗಣಿಸಿದಂತೆ ಟೆಂಡರ್‌ಗೆ ಇಡಲಾದ ಮೊತ್ತ ರೂ.1,03,33,078/- 
ಟೆಂಡರ್‌ನಲ್ಲಿ 

ಗುತ್ತಿಗೆದಾರರ ಹೆಸರು ಗುತ್ತಿಗೆದಾರರು ಆ. ೬೩೫% ಪ್ರಸಕ್ತ ಸಾಲಿನ ದರಗಳ 

ಕ್ರಸಂ ಮತ್ತು ದರ್ಜೆ ನಮೂದಿಸಿರುವ FRE ಮೇಲಿನ ಶೇಕಡಾವಾರು 
ಇತ: 
ಶ್ರೀ/ಮೆಸರ್‌ ದರಗಳಂತೆ ಟೆಂಡರಿನ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 


ಮೊತ್ತ (ರೂ.ಗಳಲ್ಲಿ) 





ಸ್‌,ಶಂಕರರೆಡ್ಡ, 1ನೇ 
1 ದರ್ಜೆ ಗುತ್ತಿಗೆದಾರರು. 1,28,58,796/- 24.07 ಹೆಚ್ಚು 24.44 ಹೆಚ್ಚು 
ತುಮಕೂರು 























ಮೇಲ್ಕಂಡಂತೆ ಶ್ರೀ ಎಸ್‌.ಶ೦ಕರರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ ರೂ.1,28,58,796/-ಗಳು 
ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿರುವ ದರಗಳನ್ನು ಚಾಲ್ತಿ ದರಗಳಿಗೆ ಹೋಲಿಸಿದಾಗ ಶೇಕಡ 24.07ರಷ್ಟು 
ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಟೆ೦ಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಮೇಲೆ (2)ರಲ್ಲಿ ಓದಲಾದ ದಿನಾಂಕ 
27/2 ೧08ರ ಪತ್ರದಲ್ಲಿ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 
ಗುತ್ತಿಗೆದಾರರು. ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ಇಲಾಖಾ "ಟೆಂಡರ್‌ ಪರಿಶೀಲನಾ ಸಮಿತಿಗೆ ಸೂಚಿಸಲಾಗಿತ್ತು ಅದರಂತೆ ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು 
ದಿನಾಂಕ 03/01/2009ರ ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಗುತ್ತಿಗೆದಾರರು 
ಸೂಚಿಸಿರುವ ದರಗಳನ್ನು ಚಾಲ್ತಿ ದರಪಟ್ಟಿಯ ದರಗಳಿಗೆ ಪರಿಗಣಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.103.33 078/-ಗಳ 
ಮೇಲೆ ಶೇಕಡ 14. 50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.1,18,31,374/-ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್‌.ಶ೦ಕರರೆಡ್ಡಿ, 
1ನೇ ದರ್ಜೆ ಗುತ್ತಿಗೆದಾರರು, "ತುಮಕೂರು ಇವರಿಗೆ ವಹಿಸಲು ಸಭೆಯಲ್ಲಿ ಸಾರಾ ಈ ನಿರ್ಧಾರಕ್ಕೆ 
ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆಂದು ತಿಳಿಸಿ ಟೆಂಡರ್‌ ಪರಿಶೀಲನಾ ಸಭೆಯ ನಡವಳಿಗಳೊಂದಿಗೆ 
ಸಮತಿಯ ಅಧ್ಯಕ್ಷರೂ ಆದ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ರವರು ಸದರಿ ಟೆಂಡರ್‌ನ್ನು 
ಅಂಗೀಕರಿಸಲು ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರದ ಅನುಮೋದನೆಗೆ ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ಹೊಕೆನಿ 2009, ಬೆ೦ಗಳೂರು, ದಿನಾಂಕ 20ನೇ ಫೆಬ್ರವರಿ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು ಕಲ್ಲಗಂಗೂರು 
ಹೊಸಕೆರೆ ನಿರ್ಮಾಣ ಕಾಮಗಾರಿಯನ್ನು ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಚಾಲ್ತಿ ದರಪಟ್ಟಯಂತೆ ಪರಿಗಣಿಸಿದ 
ಟೆಂಡರಿಗೆ ಇಡಲಾದ ಮೊತ್ತ ರೂ.1,03,33,078/-ಗಳ ಮೇಲೆ ಶೇಕಡ 14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1,18,31,374/-ಗಳಿಗೆ (ಒಂದು ಕೋಟಿ ಹದಿನೆಂಟು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತ್ವಾಲ್ಕು ರೂ.ಗಳು 
ಮಾತ್ರ) ಶ್ರೀ ಎಸ್‌.ಶಂಕರರೆಡ್ಡಿ 1ನೇ ದರ್ಜೆ ಗುತ್ತಿಗೆದಾರರು, ತುಮಕೂರು ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ 
ಕಾಮಗಾರಿಯನ್ನು ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಚತ ಬಿಲಾಜಯ ಆದೇಶ ಸಂಖ್ಯೆ:ಎಫ್‌ ಡಿ 1 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 672 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ). 


